ಲಕ್ಷ್ಮಣ" ತೆಲಗಾವಿ 


ಚಿತ್ರದುರ್ಗ ರಾಜಾ ಮದಕರಿನಾಯಕನ ಗೌಡನಹಳ್ಳಿ ಶಾಸನ ; 


ಮರು ಪರಿಶೀಲನೆ 


ಬಿ. ಲೂಯಿ ರೈಸ್‌ ಅವರು ಪ್ರಕಟಿಸಿದ ಚಿತ್ರದುರ್ಗ 
ಜಿಲ್ಲೆಯ. ಶಾಸನಗಳನ್ನು ಒಳಗೊಂಡ ಸಂಪುಟದಲ್ಲಿ, 1 
ಚಿತ್ರದುರ್ಗ ನಾಯಕರಿಗೆ ಸಂಬಂಧಿಸಿದ ಸುಮಾರು ೪೮ 
ಶಾಸನಗಳಿವೆ. ಇದೇ ಜಿಲ್ಲೆಯ ಹಿರಿಯೂರು ತಾಲ್ಲೂಕಿಗೆ 
ಸೇರಿದ ಹಾಗೂ ಜವನಗೊಂಡನಹಳ್ಳಿ ಹೋಬಳಿ 
ಯಲ್ಲಿರುವ ಗೌಡನಹಳ್ಳಿ ಶಾಸನವು (ಸಂಖ್ಯೆ ೫೩) ಅವು 
ಗಳಲ್ಲೊಂದು. ಇದರ ಕಾಲ ಶಕ ೧೬೩೮ (ಕ್ರಿ. ಶ. 
೧೭೫೬). ಇದು ದಾನಶಾಸನೆವಾಗಿದ್ದು, ಚಿತ್ರದುರ್ಗ 
ರಾಜ್ಯದ ಕೊನೆಯ ಅರಸ ರಾಜಾ ಮದಕರಿನಾಯಕನು 
(ಕ್ರಿ.ಶ. ೧೭೫೪-೧೭೭೯) ತನ್ನ ಹಿರಿಯರಿಗೆ ಪುಣ್ಯವಾಗ 
ಲೆಂದು ಹಿರಿಯೂರಿನಲ್ಲಿ ಅನ್ನಛತ್ರದ ಮಠವನ್ನು ಮಾಡಿಸಿ, 
ಅದನ್ನು ನಡೆಸಿಕೊಂಡು ಹೋಗಲು ಅದೇ ಸೀಮೆಯ 
ಗೌಡನಹಳ್ಳಿಯನ್ನು ಶಿವಾರ್ಪಿತವಾಗಿ ಕೊಟ್ಟಿರುವ 
ನೆಂಬುದೇ ಇಲ್ಲಿಯ ವಿಷಯ. ಈ ನಾಯಕರು ಈ ಬಗೆಯ 
ದಾನಶಾಸನಗಳನ್ನು ಸುಕಷ್ಟು ಸಂಖ್ಯೆಯಲ್ಲಿ ಕೊಟ್ಟಿರುವ 
ರೆಂಬುದನ್ನು ಗಮನಿಸಬಹುದು. 


ಈ ಶಾಸನ ಸಂಪುಟಕ್ಕೆ ಬರೆದ ಪೀಠಿಕೆಯಲ್ಲಿ, 
ಲೂಯಿ ರೈಸ್‌ ಅವರು, ಚಿತ್ರದುರ್ಗ ನಾಯಕರ ಎಂಶಾ 
ನುಕ್ರಮಣಿಕೆಯನ್ನು ರಚಿಸಿ ಪ್ರಕ ತಿಸಿರುವರು (ಪು. ೨೯). 
ಸಂಪುಟದಲ್ಲಿರುವ ಈ ನಾಯಕರನ್ನು ಕುರಿತ ಶಾಸನಗಳನ್ನು 


ಹ ೫018700110 (97181106, Vol. XI, 


Bangalore, 1903 


ಆಧರಿಸಿ ಈ ವಂಶಾವಳಿಯನ್ನು ರಚಿಸಿರುವುದಾಗಿಯೂ 
ಇದು ಅಷ್ಟು ಅಧಿಕೃತವಲ್ಲವೆಂತಲೂ ಅಲ್ಲಿಯೇ ಸೂಚನೆ 
ಸಹ ನೀಡಿರುವರು. ಪಂಶಾನುಕ್ರಮಣಿಕೆಯಲ್ಲಿ ದುರ್ಗದ 
ಶು ಅರಸ ರಾಜಾ ಮದಕರಿನಾಯಕನು (ಶಾಸನದಲ್ಲಿ 
"ರಾಜಾ ಮೆದಕೆರ್ರಿನಾಯಕ' ಎಂದಿದೆ)  "ದುಗಪ' 
(ಇಂಗ್ಲಿಷ್‌ನಲ್ಲಿ "Du್ರಕ೩p೩') ನಾಯಕನ ಮಗನೆಂಬು 
ದಾಗಿ ತೋರಿಸಿರುವರು. ಅವರು ಇಂತಹ ನಿರ್ಣಯಕ್ಕೆ 
ಬರಲು ಕಾರಣವಾದುದು ಗೌಡನಹಳ್ಳಿಯ. ಶಾಸನವೇ, 
“ದುಗಪನಾಯಕ' ಎಂಬ ವ್ಯಕ್ತಿಯು ಇದ್ದುದು, ಅವನು 
ದುರ್ಗದ ಕಡೆಯ ಅರಸನ ತಂದೆಯೆನಿಸಿದುದು ಅವರಿಗೆ 
ಅತ್ಯಂತ ವಾಸ್ತವ ಅಂಶವಾಗಿ ತೋರಿದ್ದಿರಬಹುದು. ಈ 
ಸಂಬಂಧದಲ್ಲಿ ಸಂಪುಟದ ಪೀಠಿಕೆಯಲ್ಲೂ ಅವರು ಯಾವ 
ವಿವರಣೆಯನ್ನು ನೀಡಲಾಗಲೀ ಶಂಕೆಯನ್ನು ವ್ಯಕ್ತಪಡಿಸ 
ಲಾಗಲೀ ಹೋಗಿಲ್ಲ. ಅವರು ರಚಿಸಿಕೊಟ್ಟ ಈ ವಂಶಾನು 
ಕ್ರಮಣಿಕೆಯನ್ನು ಗಮನಿಸಿ, ಆ ಬಗೆಗೆ ಸಾಕಷ್ಟು ವಿವರ 
ಗಳುಳ್ಳ ಪ್ರತ್ಯೇಕ ಲೇಖನವೊಂದನ್ನು ಬರೆದು ಪ್ರಕಟಿಸಿ 
ದವರು ಆರ್‌. ಎನ್‌. ಸಾಲೆತ್ತೊರೆ ಅವರು. . 


ಕಃ ಫಾ kd 


ಸಾಡನಹಳ್ಳಿಯ ಶಾಸನದಲ್ಲಿಯ ಅಂಶಗಳನ್ನು 
ಪರಿಶೀಲಿಸುವ ಮುನ್ನ, ಪ್ರ ದಿಸೆಯಲ್ಲಿ ಮತ್ತೊ ಮ್ಮ 


Inscriptions in the Chitaldroog District: ' 


4 
| 
| 
| 


ಗಮನ ಹೆರಿಸಲು ಓದೆಗಿ ಬಂದ ಸಂದರ್ಭದ ಹಿನ್ನೆಲೆಯನ್ನು 
ಪ್ರಸ್ತಾಪಿಸುವುದು ಅಗತ್ಯ, ಚಿತ್ರದುರ್ಗದ ಸರ್ಕಾರಿ 
ಕಲಾ ಕಾಲೇಜಿನೆ ಇತಿಹಾಸ ಅಧ್ಯಾಪಕೆ ರುಜ್‌. ಮಹ್ಮದ್‌ 
'ಜಫ್ರಲ್ಲಾ ಅವರು ಎ. ಕೆ. ಸಂಪುಟದಲ್ಲಿರುವ ಗೌಡನಹಳ್ಳಿ 
ಶಾಸನದ ಪಾಠವನ್ನು ಅವಲೋಕಿಸಿ, ಗೌಡನಹಳ್ಳಿ ಗೆ ಭೇಟಿ 
ನೀಡಿ ಈ ಶಾಸನವನ್ನು ಸ್ವತಃ ಪರಿಶೀಲಿಸಿದ ಕಿರೆವಾಯ, 
ಲೂಯಿ ರೈಸ್‌ ಅಮರು ಗುರುತಿಸಿದ 'ದುಗಪಣಯಕ' 
ಎಂಬ ಹೆಸರನ್ನೆ ಸಮರ್ಥಿಸಿ, ಆದರೆ ಯಾವುದೋ 
ಆಕಸ್ಮಿಕ ಕಾರಣಕ್ಕೆ ಈ ಶಾಸನ ಹೊಸದಾಗಿ ಪತ್ತೆ 
ಯಾದಂತೆ ಸೂಚಿಸಿ, "ಮದಕರಿ ನಾಯೆಕನೆ ತಂದೆ ಹೆಸ 
ರಿರುವ ಶಾಸನ ಪತ್ತೆ' ಎಂಬ ಶೀರ್ಷಿಕೆಯೊಂದಿಗೆ ಈ 
ಸಂಬಂಧದ ಸುದ್ದಿ ಯು ಪತ್ರಿಕೆಯೊಂದರಲ್ಲಿ 2 ಪ್ರಚಾರ 


ಗೊಳ್ಳ ಲು ಕಾರಣರಾದರು. «ಮದಕರಿ ನಾಯಕನ 
ತಂದೆಯು ಹೆಸರು. "ಜಾನುಕಲ್ಲಿನ ತೊದಲು ಭರಮಪ್ಪ 
ನಾಯಕ' 


ಎಂದು ಇತಿಹಾಸಕಾರರ ಅಭಿಪ್ರಾಯ... 
ಗೌಡನೆಹಳ್ಳಿ ಯಲ್ಲಿ ಪತ್ತೆ ಹಚ್ಚಿ ರುವ ಶಾಸನದಲ್ಲಿ ಮದಕರಿ 
ನಾಯಕನ "ಮುತ್ತಾ ತನ ಜಿನ ರು ಕಾಮಗೇತಿ ಕಸ್ತೂರಿ 
ಮದಕರಿ ನಾಯಕ, ತಂದೆಯ ಹೆಸರು ಕಾಮಗೇತಿ ಕಸ್ತೂರಿ 
ದುಗಣಪಣ ನಾಯಕರೆಂದು ಇದೆ? ಎಂಬುದೇ. ಈ 
ಸುದ್ದಿಯ ಮುಖ್ಯ ಸಾರ. 


ಪತ್ರಿಕೆಯಲ್ಲಿ ಪ್ರಕಟವಾದ ಈ ವಿಶೇಷ ವರದಿಗೆ 
ಪ್ರತಿಕ್ರಿಯೆ ರೂಪದಲ್ಲಿ ಇದು ಈಗಾಗಲೇ ಪ್ರಕಟ 
ಗೊಂಡಿರುವ ಶಾಸನವೆಂದೂ . ಶಾಸನದಲ್ಲಿ ಬರುವ 
“ದುಗಹಣಯಕೆ' ಎಂಬ ಹೆಸರು "ದುಗಣಪಣ ನಾಯಕ' 
ಎಂದು ವರದಿಯಲ್ಲಿ ಪ್ರಕಟವಾಗಿರುವುದು ಸರಿಯಲ್ಲ 
ವೆಂದೂ ಈ "ದುಗಪಣಯಕ' ("ದ ದುಗ್ಗಪ್ಪೆ' ಅಥವಾ 
“ದುರುಗಪ್ಪ' ಎನ್ನಬಹುದಾದ) ಹೆಸರು' “ತ ಶ್ರಿದುರ್ಗ 


2. ಪ್ರಜಾವಾಣಿ (ದೈನಿಕ), ೧೯-೮-೧೯೮೬ 


3. . ಗೌಡನಹಳ್ಳಿಯ ಕ್ಷೇತ್ರ ಕಾರ್ಯದಲ್ಲಿ ನ ನ್ನೊ ಡನಿದ್ದು 


ನಾಯಕರಿಗೆ ಸಂಬಂಧಿಸಿದ "ಯಾನ ಜಾಖಲೆಗಳನ್ಲಿಯೂ 
ಉಲ್ಲೆ. ೇಖಿಗೊಂಡಿಲ್ಲವೆಂದೂ ಜಾನಕಲ್ಲು ಗ್ರಾಮದ 
ತೊದಲು ಭರಮಪ್ಪನಾಯಕನ ಮಗನೇ ಈ ಕಟು: ವೀರ 
ಮದಕರಿನಾಯಕಕೆಂಟುದು ಆಧಾರಗಳಿಂದ ಖಚಿತವಾಗಿ 
ವ್ಯಕ್ತ ಪಟ್ಟಿರುವ ಅಂಶವೆಂದೂ ಗೌಡನಹಳ್ಳಿ ಶಾಸನದ 
ಪಾಠದಲ್ಲಿಯ ವ್ಯಕ್ತಿನಾಮಗಳು ದೋಷಪೂರಿಕವೆಂದೂ 
"ಕಸ್ತರ್ರಿ ದುಗಪಣಯಕ' ಎಂಬುದು ಕಸ್ತೂರಿ ರಂಗಪ್ಪ 
ನಾಯಕ' ಎಂದಿರಬಹುದೆಂದೂ ಈ ಶಾಸನ ಪಾಠದ 
ಮರು ಪರಿಶೀಲನೆಯ ತರುವಾಯ ರಾಜಾ ಮದಕರಿ 
ನಾಯಕನ ತಂದೆಯ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಲು" 
ಸಾಧ್ಯವಾಗಬಹುದೆಂದೂ ಇನ್ನಿತರ ಸಂಗತಿಗಳನ್ನೂ 
'ಅವಸರದ ನಿರ್ಣಯ ಸಲ್ಲದು' ಎಂಬ ಹೆಸರಿನಲ್ಲಿ ನಾನು 
ಬರೆದ ದೀರ್ಥ ಪತ್ರವು ಅದೇ ಪತ್ರಿಕೆಯಲ್ಲಿಯೇ (ದಿನಾಂಕ 
೨೪.೮. ತ್ತ ಪೃಕಟಗೊಂಡಿತು. 


ಈ ಹಿನ್ನೆಲೆಯಲ್ಲಿ, ದಿನಾಂಕ ೧೩.೧೦.೮೬ ರಂದು 
ಗೌಡನಹಳ್ಳಿಗೆ ಭೇಟಿಕೊಟು ಮೇಲ್ಕಂಡ ವಿಷಯವನ್ನುಳ್ಳ 
ಶಾಸನವನ್ನು ಸ್ವಯಂ ಪರಿಶೀಲಿಸಿ, ಪ್ರತಿಕ್ರಿಯೆಯಲ್ಲಿ 
ನಾನು ವ್ಯಕ್ತ ಪಡಿಸಿದ್ದ ಊಹೆಯು ನೆ ಜವಾದುದೆಂದೂ 
ಲೂಯಿ ರೈಸ ಸ್‌ ಅವರು ಪ ಪ್ರಕಟಿಸಿದ 4 ಶಾಸನದ ಪಾಠ 


ವನ್ನು ಕೆಲವಡೆ ತಿದ್ದು ವ ಅಗತ್ಯ ವಿದೆಯೆಂದೂ ಮನಗಂಡೆ. 3 


ಈ ಶಾಸನದ ಪ ಪರಿಷ್ಯತ ಪಾಠವನ್ನು ಪ ಕ್ರಕಟಿಸುವುದರೊಡನೆ 
ಚಿತ್ರ ದುರ್ಗ ನಾಯಕರ ಚರಿತ್ರ ಗೆ ಪೂರಕವಾಗಿರುವ 
ಅದರಲ್ಲಿಯ ಕೆಲವಾರು ಅಂಶಗಳನ್ನು ಚರ್ಚಿಸಲು ಪ್ರಸ್ತುತ 
ಲೇಖನದಲ್ಲಿ ಪ ಪ್ರಯತ್ನಿ ಸಿರುವೆ. 


ತೇ ಸಃ ಸ 
ಚಿತ್ರದುರ್ಗ ನಾಯಕರ ಪೂರ್ವೋತ್ತರ, ಆಳಿದ 
ವರುಷ, ಆಡಳಿತ ವ್ಯವಸ್ಥೆ ಇನ್ನಿತರ ವಿಷಯಗಳನ್ನು 


ಸೆಜಾಡನರು ಚಿತ್ರ ದುರ್ಗದ ಲ, ನಾಗರಾಜ ಹೊಯ್ಸಳ ಅವರು, 


ಗೌಡನಹಳ್ಳಿಯ ಕೆ, ಪಾಂಡುರಂಗ್ಯ ಕೆ, ರಾಮಚಂದ್ರ ಹಾಗೂ ಗ್ರಾಮಸ್ಥರು ಈ ಶಾಸನದ ನಕಲು ತೆಗೆಯುವಲ್ಲಿ, ಕೆಲವು 


ಸಂಗತಿಗಳನ್ನು 


ಸಂಗ್ರ ಹಿಸಿಕೊಳ್ಳು ವಲ್ಲಿ ಸಹಕರಿಸಿ ರುತ್ತಾ ಕಿ 


ಇದಕ್ಕೆ ಮುನ್ನ ಈ ಶಾಸನವನ್ನು ಖುದ್ದಾಗಿ ಪರಿಶೀಲಿಸಿ ಬರದಿದ್ದ ಚಿತ್ರ ದುರ್ಗದ ಬ ರಾಜಶೇಖರಪ್ಪ ಅವರು. 


ಸಹ. (ಕೆಲವ ಅ ಕ್ಷರಗಳ ವ 


` ತಿಳಿಸಿ ನನ್ನ ಊಹೆಯನ್ನು ' ಸಮರ್ಥಿ ಸಿದ್ದ ರು, 


mid ದಕ 


ತ್ಯಾಸದ ವಿನಾ) ರಂಗಪ ನಾಯಕನ ಹರನ್‌ 'ದುಗಪಣಯಕ' ಎಂದು ಓದಲಾಗಿದೆಯೆಂದು ಹ 


ವಿವರಿಸುವ ಲಿಖಿತ ದಾಖಲೆಗಳು (ವಂಶಾವಳಿಗಳು) ಇವೆ. 


. ಈ ವರೆಗೆ ಈ ನಾಯಕರ ಚರಿತ್ರೆಯನ್ನು ಬರೆದವರನೇಕರು, 


ಅವಲಂಬಿಸಿರುವುದು ಸ. ದಾಖಲೆಗಳನ್ನ, ಇವು 
ದುರ್ಗದ ಅರಸರ ಸಮಕಾಲೀನ ಆಗುಹೋಗುಗಳನ್ನು 
ಕರಾರುವಾಕ್ಕಾಗಿ ದಾಖಲಿಸಿಕೊಂಡಿರುವ , "ಆರಂಭದ 
ಚರಿತ್ರಗ ಸ್ರಂಥಗಳು..' ಲೂಯಿ ರೈಸ ಸ್‌ ಅವರು ೧೯೦೩ರಲ್ಲಿ 
"ಚಿತ್ರದುರ್ಗ ಜಲ್ಲೆಯ ಶಾಸನಗಳು' 
ಹೊರತರುವ ಮುನ್ನ 


ಸಂಪುಟವನ್ನು 
೧೮೯೭ರಲ್ಲಿ ತಾವು ಪ್ರಕಟಸಿದ 


ಮೃಸೂರು ರಾಜ್ಯದ ಕೆಲವು ಜಲ್ಲೆಗಳ RANE . 
[) ೧೧ ೪ 


ಗ್ಯಾಸೆಟಿಯರ್‌ನಲ್ಲಿ ಈ ಅರಸರ ಚರಿತ್ರೆಯನ್ನು ಸ್ವಲ್ಪ 
ಮಟ್ಟಿ ಗೆ ಕೊಟ್ಟಿದ್ದಾ ರೆ. 4 ವಂಶಾವಳಿಯಲ್ಲಿ ಸೂಚಿಸಿರು 
ವಂತೆಯೇ ಇವರು. ಸಹ (ರಾಜಾ) ಮದಕರಿನಾಯಕನು 


(ತೊದಲು) ಬರಮ ಮಪ್ಪನಾಯಕನ ಮಗನೆಂಬುದಾಗಿ 
ಉಲ್ಲೆ ಖಿಸಿದ್ದಾರೆ. ಆದ್ದರಿಂದ ಅವರು ಗೌಡನಹಳ್ಳಿ 


ಶಾಸನದಲ್ಲಿಯ ಹೆಸರನ್ನು “ದುಗಪಣಯಕ' ಎಂದು ಓದಿ 
ಅದನ್ನು “ದುಗ್ಗಪನಾಯಕ' ಎಂದು ಕರದು, ಆ 
ಹೆಸರಿನ ವ್ಯಕ್ತಿಯು ರಾಜಾ ಮದಕರಿನಾಯಕನ ತಂದೆ 
ಎಂಬುದಾಗಿ ಭಾವಿಸಿದುದು ಕೇವಲ ಆಕಸ್ಮಿಕವೆಂದು 
ಇದರಿಂದ ವ್ಯಕ್ತ ಪಡುತ್ತದೆ. 
ಶಾಸನ ಸಂಪುಟದಲ್ಲಿ ಲೂಯಿ ರೈಸ್‌ 
ಮಟ್ಟಿಗೆ ರಚಿಸಿಕೊಟ್ಟ ಚಿತ್ರದುರ್ಗ ನಾಯಕರ ವಂಶಾನು 
ಕ್ರಮಣಿಕೆಯನ್ನು ಆಧರಿಸಿ ಆರ್‌. ಎನ್‌, ಸಾಲೆತ್ತೊರೆ 
ಅವರು  ದೀರ್ಥವಾದ ಲೇಖನವೊಂದನ್ನು ಬರೆದು 
ಪ್ರಕಟಿಸಿರುವರು. 5 ಅವರು ಈ ನಾಯಕರ ಚರಿತ್ರೆಯ 
ಕೆಲವು ಅಂಶಗಳನ್ನು ತಮ್ಮ ಚರ್ಚೆಯ ಹಿನ್ನೆಲೆಯಲ್ಲಿ 
ಪ್ರಸ್ತಾಪಿಸಿರುವರು, ಈ ನಾಯಕರಿಗೆ ಸಂಬಂಧಿಸಿದ 
ಶಾಸನಗಳನ್ನೂ ಒಂದೆರಡು ಚರಿತ್ರೆಯ ಗ್ರಂಥಗಳನ್ನೂ 
ತಮ್ಮ ಪ್ರಬಂಧದಲ್ಲಿ ಉಪಯೋಗಿಸಿಕೊಂಡಿರುವರು. 


ಅವರು ತಕ್ಕ 


ಅವರ ಚರ್ಚೆಯ ಕೆಲವು ವಿಷಯಗಳು : ಸ್ವಾರಸ್ಯಕರ 
ವಾಗಿವೆ, ಇತರ ಪೂರಕ ಚರ್ಚೆಯೊಡನೆ ಈ hd 
ಪರಿಷ್ಕ ತ .ವಂಶಾನುಕ್ರ ಮಣಿಕೆಯನ್ನು ಪ್ರಕಟಿಸಿರುವುದು 
a, ಲೇಖನದ ಮುಖ್ಯ ವೈ ಶಿಷ್ಟ್ಯ 


ಸಾರೆತ್ತೊರೆ ಅವರು ಗೌಡನಹಳ್ಳಿಯ ಶಾಸನವನ್ನು 
ಪ್ರಸ್ತಾಪಿಸಿ ಚಿತ್ರದುರ್ಗದ ಕೊನೆ ಯ ಅರಸ ರಾಜಾ 
CN ವಂಶಸ ರನ್ನು ಗುರುತಿಸುವ ಪ್ರಯತ್ನ 
ಮಾಡಿದ್ದಾರೆ. ಈ ನಾಯ ಬಹುಶಃ ತನ್ನ ಚಿಕ್ಕಪ್ಪ ೈಪ್ಪ 
ಇಮ್ಮಡಿ ಕಸ್ತೂರಿ ರಂಗಪ್ಪನಾಯಕನ ತರುವಾಯ. 
ಪಟ್ಟಕ್ಕೆ ಬಂದಿರಬೇಕೆಂದು ಅವರು ಭಾವಿಸಿರುವರು. 
ಲಿಂಗಣ್ಣ ಕವಿಯು ತನ್ನ "ಕೆಳದಿನ್ನ ಪವಿಜಯಂ' ಕಾವ್ಯ 
ದಲ್ಲಿ ನೀಡಿರುವ ದರ್ಗ ಅರಸ ರ. ವಂಶಾನುಕ್ರ ಮಣಿಕ 
ಯಲ್ಲಿಯ ಒಂದೆರಡು ಹೆಸರುಗಳನ್ನು ಅವರು 
ಸಾಂದರ್ಭಿಕವಾಗಿ  ಉಲ್ಲೇಖಿಸಿರುವರು. ಲಿಂಗಣ್ಣ 
ಕವಿಯು ದುರ್ಗದ ಅರಸರಲ್ಲದೆ ಕೆಳದಿ ಅರಸರ ಸಮ 
ಕಾಲೀನರಾಗಿದ್ದ ಕೆಲವು ಸಂಸ್ಥಾ ಸ್ಥಾನಿಕರ ವಂಶಗಳನೂ 
ಪ್ರಸ್ತಾಪಿಸಿರುವನು. ದುರ್ಗದ ಸ ಸಂಸ್ಥಾನವನ್ನು ಕಸ್ತೂರಿ 
ತಿಮ್ಮಪ್ಪನಾಯಕ, ಸರ್ಜಪ್ಪನಾಯಕ, ಹಿರಿಯ ಚಿಕ ಣ್ಣ 
ಸರು, ಹಿರಿಯ ಮೆದಕೆರಸಾಯಕ, ಮೆದಕೆರೆನಾಯಕ, 
ಚಿಕ್ಕಣ್ಣ ನಾಯಕ, ಮದಕೆರೆನಾಯಕ, ರಂಗಪ್ಪನಾಯಕ, 
ರಘುವಪ್ಪನಾಯಕ ಮತ್ತು ರಂಗಪ್ಪನಾಯಕ 
ರೆಂಬುವರು. ಆಳಿದರೆಂತಲೂ ಆ ಬಳಿಕ ಬಿಳಿಜೋಡಿ 
(ಬಿಳಿಚೋಡು) ಬರಮನಾಯಕನು ದುರ್ಗವನ್ನಾಳುತ್ತಿ ದ್ದ 
ನೆಂತಲೂ ಇದನ್ನು ಕ್ರಮದಿಂದ ಹೇಳಿರುವೆನೆಂತಲೂ 
ಈತನು ತನ್ನ ಕೃತಿಯಲ್ಲಿ ಪ್ರಸ್ತಾಪಿಸಿರುವನು. 6 ಈ 
ಬರಮನಾಯಕನ: ತರುವಾಯ ಮೆದಕೆರೆನಾಯಕ ಹಾಗೂ 
ಅವನ ನಂತರ ಅವನ ಮಗ ಕಸ್ತೂರಿ ರಂಗನಾಯಕ 


4, Mysore, Vol. 2, Westminster, 1897, p. 503 


ಸಂಟ 64 the 


5. <The Genealogy of the Medakere Nayakas of Cilradurge’,| University of Bombay, 
Vol. VIII, Part 4, January 1940, pp. 3-17 


6, ಆರ್‌. ಶಾಮಶಾಸ್ತ್ರಿ (ಸಂ.) : 
ಕ ಪು. ೧೫೭-೫೮ 


ಲಿಂಗಣ್ಣ ಕವಿ ವಿರಚಿತ ಕೆಳದಿನೃಪವಿಜಯಂ, ಮೈಸೂರು, ೧೯೭೩, ದಶಮಾಶ್ವಾಸಂ ೨೫, 


` ಇತಿಹಾಸ ದರ್ಶನ 


| ೊ ಕಃ ದರ್ಶನ ತ RE 


ಇವರುಗಳು ದುರ್ಗವನ್ನು 


ಆಳುತ್ತಿದ್ದರೆಂಬುದನೂ ಸ 
ಲಿಂಗಣ್ಣ ಸೂಚಿಸಿದ್ದಾನೆ. 7 ಆದರೆ ಕೊನೆಯ ಅರಸ 
ನನ್ನು ಏರಿತು ಈ ಕವಿಯು ಯಾವ ಸೂಚನೆಯನ್ನೂ 
ನೀಡಿಲ್ಲವೆನ್ನು ವುದು ಮುಖ್ಯ ವಾದುದು. 


ಈ ಸಂಬಂಧದಲ್ಲಿ ಸಾಲೆತ್ತೊರೆ ಅವರು, ಲಿಂಗಣ್ಣ 
ಕವಿಯು ಉಲ್ಲೆ (ಖಿಸಿರುವುದನ್ನು ಅನುಸರಿಸಿ, ಮುಮ್ಮಡಿ 
ರಂಗಪ್ಪನೇ ರಘುವಪ್ಪನಾಯಕನಾಗಿರುವಂತೆ ತೋರಿ 
ಬರುವನೆಂದೂ ಅವನ ನಂತರ ನಾಲ್ಮಡಿ ರಂಗಪ್ಪನಾಯಕ 
ನೆಂಬ ಮತ್ತೋರ್ವನು ಬಂದನೆಂದೂ ಈ ನಾಯಕನು. 
ನಾಲ್ಕಡಿ ರಂಗಪ್ಪನಾಯಕನ ತಮ್ಮನಾಗಿರುವ ಸಾಧ್ಯ ತೆ 
ಇದೆಯೆಂದೂ ವಿಚಾರ ಮಾಡಿರುವರು. ಆದರೆ ಸದ್ಯ ಕ್ಕ 
ಈ ನಾಯಕರುಗಳನ್ನು 
ದಿರುವುದರಿಂದ ಅವರುಗಳ ಬಗೆಗೆ ಏನನ್ನೂ ಹೇಳುವುದು 
ಕಷ್ಟ ವೆಂದೂ ಅಭಿಪ್ರಾ ಯಪಟ್ಟಿ ರುವರು. ಈ ಸ 
ಯಲ್ಲಿ “ದುರುಗಪ್ಪ ನಾಯಕ'ನ “ದ ದುಗಪಣಯಕ' ಎ 
ವುದನ್ನು ಅವರು. ಕರೆದಿರುವುದು ಹೀಗೆ) ಹಾ 
ಬಗೆಗೆ ಖಚಿತವಾಗಿ ಅರಿಯುವುದು ಅಗತ್ಯವೆಂಬುದನ್ನು 
ಅವರು ಪ್ರತಿಪಾದಿಸಲೆತ್ನಿಸಿದ್ದು, ಈ "ದುರುಗಪ್ಪ 
ನಾಯಕ'ನನ್ನು ಕುರಿತು ಅವರು ವ್ಯಕ್ತಪಡಿಸಿರುವ 
ಅನೇಕ ಅಭಿಪ್ಲಾ ಪ್ರಾಯಗಳನ್ನು ಫರಿಶೀಲಿಸಬೇಕಾಗುತ್ತನೆ 


ಕ್ರಿಸ್ತಶಕ ೧೭೫೬ ರ ಗೌಡನಹಳ್ಳಿ ಶಾಸನವು, ಆ 
ವರುಷದಲ್ಲಿ ಚಿತ್ರದುರ್ಗದಲ್ಲಿ ಅರಸನಾಗಿದ್ದ ರಾಜಾ 
ಮೆದಕೆರೆನಾಯಕನು ಕಸ್ತೂರಿ ದುರುಗಪ್ಪನ ಮಗ ಹಾಗೂ 
ಕಾಮಗೇತಿ ಕಸ್ತೂರಿ ಮೆದಕೇರಿನಾಯಕನ ಮೊಮ್ಮಗ 
ನೆಂಬುದಾಗಿ ತಿಳಿಸುತ್ತದೆಂದೂ ಅವರಲ್ಲಿ ಒಬ್ಬೊಬ್ಬರಿಗೂ 
ಸುಮಾರು ೨೫ ವರುಷಗಳ ಅಂದಾಜು ಕಾಲಾವಧಿ 
ಯನ್ನು ಗೊತ್ತುಪಡಿಸಿದರೂ ದುರುಗಪ್ಪನಾಯಕನು 
ಕ್ರಿ.ಶ. ೧೬೩೧ ರಿಂದ ೧೭೫೬ರ ವರೆಗೆ ಹಾಗೂ 
ಈತನ ತಂದೆ ಕಸ್ತೂರಿ ಮೆದಕೆರಿನಾಯಕನು ಕ್ರಿ.ಶ. 


. ೧೭೦೬ ರಿಂದ ೧೭೩೧ ರ ವರೆಗೆ ಜೀವಿಸಿದ್ದಿ ರಬೇಕೆಂದು 


7 ಅಲ್ಲೇ, ಏಕದಶಾಶ್ವಾ ಸಂ೯, ೧೧, ೨೮, ೨೯ ಮತ್ತು ೩೦, 


ಕುರಿತು ಶಾಸನಗಳು ದೊರೆಯ 


ಆ ೫೩ನೆಯ 


1 


ಹೇಳಬಹುದೆಂದೂ ಕ್ರಿ.ಶ. ೧೭೨೧ ರಲ್ಲಿ ದುರ್ಗದ 


ಈರ್ವರು ಅರಸರಲ್ಲಿ ಪ ಸಿದ್ಧನಾದ ಒಂದನೆಯ 
ಭರಮಣ್ಣನಾಯಕ ಮತ್ತು ಅವನ ಮಗ ಕುಮಾರ 
ಅಥವಾ ಪಟ್ಟದ ಮುಮ್ಮಡಿ ಚಿಕ್ಕಣ್ಣ ಅವರುಗಳು 
ಇದ್ದರೆಂದೂ ದುರುಗಪ್ಪ (ನಾಯಕ)ನು ಈ ಈರ್ವರಲ್ಲಿ 
ಯಾರಾದರೊಬ್ಬ ರಾಜಪ್ರಮುಖನ ಮಗನಾಗಿದ್ದಿರ 
ಬೇಕೆಂದೂ ಒಂದು ವೇಳೆ ಈ ದುರುಗಪ್ಪನು ಒಂದನೇ 
ಭರಮಣ್ಣನ ಮಗನಾಗಿದ್ದಿದ್ದರೆ ಹಾಗೆಂದು ಸಹಜ 
ವಾಗಿಯೇ ಕರೆದುಕೊಳ್ಳುತ್ತಿ ದ್ವನೆಂದೂ ಆದರೆ ದುರು 
ಗಪ್ಪನು ಮೆದಕೆರೆನಾಯಕನ ಮಗನೆಂಬುದಾಗಿ ಮಾತ್ರ 
ಗುರುತಿಸಿಕೊಂಡಿರವುದರಿಂದ, ಈತನು ಬಹುಮಟ್ಟಿ ಗೆ 
"ಮೆದಕೆರೆನಾಯಕ ಕುಮಾರ ಅಥವಾ ಪಟ್ಟದ ಮುಮ್ಮಡಿ 
ಚಿಕ್ಕಣ್ಣ'ನ ಮಗನಾಗಿದ್ದಿರಬಹುದೆಂದೂ ಸಾಲೆತ್ತೊರೆ 
ಅವರು ತಮ್ಮ ಲೇಖನದಲ್ಲಿ ಚರ್ಚಿಸಿರುವರು; ರಾಜಾ 
ಮೆದಕೆರೆನಾಯಕನು ರಘುವಪ್ಪನಾಯಕನಿರಬಹುದೇ 
ಎಂಬ ಸಂದೇಹವನ್ನು ಸಹ ವ್ಯಕ ಕೈಪಡಿಸಿರುವರು. ಇಷ್ಟರ 
ವಿನಾ ಅವರು ಹೆಸ "ಇತರ, ಅಂದರೆ ರಾಜಾ 
ಮೆದಕೆರೆನಾಯಕನ ಹಿಂದಿನ ಮತ್ತು ಅವನ ನಂತರದ 
ಅರಸರುಗಳ ಪ್ರಸ್ತಾಪವು ಇಲ್ಲಿ ಅಪ್ಪ 
ಬಹುದು. 


ಮ್ನ ವು 
ಸ್ತುತ ಎನ್ನ 


ರಾಜಾ ಮದಕರಿಯು ಕ್ರಿ.ಶ. ೧೭೫೭ ರಲ್ಲಿ 
ನೀಡಿರುವ ತಾಮ್ರಪಟ (ದಾನ) ಶಾಸನವೊಂದನ್ನು 
ಡಾ| ಎಂ. ಶೇಷಾದ್ರಿ ಅವರು ಸಂಪಾದಿಸಿ ಪ್ರಕಟಿಸಿ 
ದ್ದಾರೆ. 8 ಆ ಪಟದಲ್ಲಿ ಕಂಡರಿಸಲಾಗಿರುವ “ರಾಜಾ 
ಮದಕರಿ ನಾಯಕ' ಎಂಬ ಹೆಸರು "ಮೆದಕೆರಿನಾಯಕ' 
ಎಂಬುದರಿಂದ ಭಿನ್ನ ವಿರಬಹುದೆಂದು ಭಾವಿಸಿ, ಲೂಯಿ 
ರೈಸ್‌ ಅವರು ಎ. ಕ. ೧೧ ರಲ್ಲಿ ಪ್ರಕಟಿಸಿರುವ ಹಿರಿ 
(ಗೌಡನಹಳ್ಳಿ) ಶಾಸನವನ್ನು 
ಪೂರಕವಾಗಿ ಉಲ್ಲೇಖಿಸಿ, “ಮೆದಕರಿನಾಯಕ'ನು "ದುಗಪ 
(Duಕapa) ನಾಯಕ'ನ ಮಗನೆಂಬುದಾಗಿ ತಿಳಿ 
ದಿರುವುದರಿದ ಈ "ಮದಕರಿನಾಯಕ'ನು ಬೇರೆ 


ಪು. ೧೭೩-೭೪, ೧೭೯ 


8. The Annual om of the Mysore 41008 ical Department 1947- 56, Fangalors 


Dito No. 1, pp. 64-66 


ಟಿ ((್ಸ ಶೆ 


ತೋರಿಬರುತ್ತದೆಂತಲೂ “ಮದಕರಿ 
ನಾಯಕ'ನು ಇಮ್ಮಡಿ ಮೆದಕೆರಿನಾಯಕನ ಸಹೋದರ 
(ಬಿಚ್ಚುಗತ್ತಿ) ಬರಮಣ್ಣನಾಯಕನ ಸಂತತಿಯವನಾಗಿ 


ಯೆಂಬುದಾಗಿ 


ಕಂಡುಬರುವನೆಂತಲೂ ಆದರೆ "ಮೆದಕರಿನಾಯಕ'ನು 
ಈ ಇಮ್ಮಡಿ ಮೆದಕೆರಿನಾಯಕನ ಸಂತತಿಯ ನೇರ 
ವಾರಸುದಾರನಾಗಿರುವನೆಂತಲೂ ಡಾ| ಶೇಷಾದ್ರಿ ಅವರು 
ತಾವು ಸಂಪಾದಿಸಿದ ಶಾಸನ 
ದಿರುವ ಟಿಪ್ಪಣಿಯಲ್ಲಿ ವಿಚಾರ ಮಾಡಿರುವರು. ಏನೇ 
ಇದ್ದರೂ ಲೂಯಿ ರೈಸ್‌ ಅವರು ಪ್ರಕಟಿಸಿದ ಗೌಡನಹಳ್ಳಿ 
ಶಾಸನದಲ್ಲಿಯ "ದುಗಪಣಯಕ' ಎಂಬ ಹೆಸರು 
ವಿದ್ವಾಂಸ ಸರುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಆಲೋಚಿಸು 
ಮತೆ ಮಾಡಿತೆಂಬುದಕ್ಕೆ ಇದು ಇನ್ನೊಂದು ಗಮನಾರ್ಹ 
ಉದಾಹರಣೆ ಎನ್ನಃ ಚಕ 


ಮೇಲೆ ಪ್ರಸ್ತಾಪಿಸಿದಂತೆ, ಲೂಯಿ ರೈಸ್‌, 
ಸಾಲೆತ್ತೊರೆ ಮತ್ತು ಲಿಂಗಣ್ಣಕವಿ ಅವರುಗಳು ಚಿತ್ರದುರ್ಗ 
ಅರಸರ ವಂಶಾನುಕ್ರಮಣಿಕೆಯ ಬಗೆಗೆ. _ಮುಖ್ಯವಾಗಿ, 
ಕಡೆಯ ರಾಜಾ ಮದಕರಿನಾಯಕ ಹಾಗೂ ಅವನ ತಂದೆಯ 
ಬಗೆಗೆ ಕೊಟ್ಟಿರುವ ಸೂಚನೆಗಳನ್ನು ಇಲ್ಲಿ ಸ್ಥೂಲವಾಗಿ 
ಯಾದರೂ ಪರಿಶೀಲಿಸಬೇಕಾಗುತ್ತದೆ. ಲೂಯಿ ರೈಸ್‌ 
ಅವರು ಗೌಡನಹಳ್ಳಿ ಶಾಸನದಲ್ಲಿ ರಂಗಪ್ಪನಾಯಕನನ್ನು 
"ದುಗಪಣಯಕ'ನೆಂದು ಭಾವಿಸಿ, ಅವನ ಹೆಸರನ್ನು 
ತಾವು ರಚಿಸಿದ ಈ ನಾಯಕರ ವಂಶಾನುಕ್ರಮಣಿಕೆಯಲ್ಲಿ 
ಕಡೆಯ ಮದಕರಿನಾಯಕನ ತಂದೆ ಎಂಬಂತೆ ತೋರಿ 
ಸಿದುದು, ಸಾಲೆತ್ತೊರೆ ಅವರು ತಮ್ಮ ನಿಶ್ಚಿತವಲ್ಲದ 
ಹಾಗೂ ಗೊಂದಲಮಯವಾದ ಊಹಾತ್ಮಕ ನಿರ್ಣಯ 
ಗಳನ್ನು ಮಂಡಿಸುವ ದಿಸೆಯಲ್ಲಿ ವಿಚಾರ ಮಾಡುವಂತೆ 
ಪ್ರೇರೇಪಣೆ ನೀಡಿತೆನ್ನ ಬಹುದು. ಸಾಲೆತ್ತೊರೆ ಅವರು 
ತಮ್ಮ ಚರ್ಚೆಗೆ ಪೂರಕವಾಗಿ ಬಳಸಿಕೊಂಡಿರುವ ಲಿಂಗಣ್ಣ 
ಕವಿಯು ಪ ಪ್ರಸಾ ಸ್ತಾಪಿಸಿರುವ ಹೆಸರುಗಳು ಸಹ ಪರಿಶೀಲನೆಗೆ 
ಒಳಪಡುವಾತಹವಾದ್ದರಿಂದ, ಅವರು ರಚಿಸಿಕೊಟ್ಟಿರುವ 
ಚಿತ್ರದುರ್ಗ ನಾಯಕರ ಪರಿಷ್ಕೃತ ವಂಶಾನುಕ್ರಮಣಿಕೆ 


8 ಉದಾಹರಣೆಗೆ, 
Wi ಹ ವಿಚಾರ ವಿಸ್ತಾರ ಮೊದಲಾದ ಹಸ್ತ ಪ್ರತಿಗಳು, 
೯ 10. ನೊಡಿ: 


TS ಬಜ ಜಃ 


ಪಾಠವನ್ನು ಕುರಿತು ಬರೆ. 


' ನೆಂಬುದಾಗಿ ವಂಶಾವಳಿಯಲ್ಲಿ ಹೇಳಿದೆ. 


"ಶ್ರೀ ಚಿನ್ಮೂಲಾದ್ರಿ ಗಿರಿದುರ್ಗದಲ್ಲಿ ಆಳಿದ ಹಿಂದಿನ ಅರಸರುಗಳು', 


ಯನ್ನು ಪ್ರತ್ಯೇಕವಾಗಿಯೇ ಜರ್ಚಿಸಬೇಕಾಗುತ್ತದೆ. 
ಇನ್ನು ಡಾ| ಶೇಷಾದ್ರಿ ಅವರು ರಾಜಾ ಮದಕರಿಯ 
ತಂದೆಯ ಬಗೆಗೆ ಆಲೋಜಿಸಿರುವ ರೀತಿಯಾದರೂ 


ಸಾಲೆತ್ತೊರೆ ಅವರ ನಿರ್ಣಯಗಳ ಜಾಡನ್ನೇ ಅನುಸರಿಸಿ 
ದಂತಿದೆ. 


ಚಿತ್ರದುರ್ಗ ನಾಯಕರ ವಂಶಾವಳಿಯನ್ನು ರಚಿಸಿ 
ದವರು, ದುರ್ಗದ ಸಿಂಹಾಸನವನ್ನು ಏರಿದ ಕಾಮಗೇತಿ 
ಕುಲದ ನಾಯಕರನ್ನು ಕ್ರಮವಾಗಿ ಮತ್ತಿ ತಿಮ್ಮಣ್ಣ 
ನಾಯಕ, ದದ್ಯಾನ್ನದ ಓಬಣ್ಣನಾಯಕ (ಗಡ್ಡದ ಮದಕರಿ 
ನಾಯಕ), (ಒಂದನೆಯ) ಕಸ್ತೂರಿ ರಂಗಪ್ಪನಾಯಕ, 
ಮದಕರಿನಾಯಕ, ಓಬಣ್ಣನಾಯಕ, ಚಿಕ್ಕಣ್ಣನಾಯಕ, 
ಮದಕರಿನಾಯಕ, ದೊಣ್ಣೆ ರಂಗಪ್ಪನಾಯಕ, (ಬಿಚ್ಚು 
ಗತ್ತಿ) ಭರಮಣ್ಣನಾಯಕ, ಹಿರಿಯ (ದೊಡ್ಡ) ಮದಕರಿ 
ನಾಯಕ, (ಎರಡನೆಯ) ಕಸ್ತೂರಿ ರಂಗಪ್ಪನಾಯಕ, 
(ರಾಜಾ) ಮದಕರಿನಾಯಕ ಎಂದು ಉಲ್ಲೆ ಸಿದ್ದಾ ರೆ.9 
ರಾಜಾ ಮದಕರಿನಾಯಕನ ಆಸ್ಥಾನದಲ್ಲಿದ್ದ ಭೀಮಾಜಿ 
ಪಂತ್‌ ಎಂಬ ಮರಾಠಾ ರಾಯಭಾರಿಯು ಪುಣೆಯ 
ಪೇಶ್ವೆಗೆ ಬರೆದ ತನ್ನ ದೀರ್ಫ್ಥವಾದ ಪತ್ರದಲ್ಲಿ, ಭರಮಣ್ಣ 
ನಾಯಕನಿಗಿಂತ ಹಿಂದಿನವರಲ್ಲಿ ಮುಖ್ಯರಲ್ಲದ ಕೆಲವರ 
ಹೆಸರುಗಳನ್ನು ಮಾತ್ರ ಕೊಟ್ಟಿದ್ದಾನೆ.10 ಆದರೆ ಲಿಂಗಣ್ಣ 
ಕವಿಯು ಉಲ್ಲೇಖಿಸಿರುವ ವ್ಯಕ್ತಿಗಳಲ್ಲಿ ಕೆಲವರು ದುರ್ಗದ 
ಸಿಂಹಾಸನ ಏರಿದವರಲ್ಲ. ಉದಾಹರಣೆಗೆ, ಸರ್ಜಪ್ಪ 
ನಾಯಕನು (ಒಂದನೆಯ) ಕಸ್ತೂರಿ ರಂಗಪ್ಪನ ಮಗ 
ಆತನನ್ನು 
ಸಜ(ರ್ಜಿರಾಯನೆಂದೂ' ಕರೆದಿದೆ. ಅವನು ಅರಸನಾಗಿರ 
ಲಿಲ್ಲ. ಆದರೆ "ಹಿರೇ ಕೊಮಾರನ ಮಗ ಚಿಕ್ಕಣ್ಣ ' ಎಂದು 
ಮಂಶಾವಳಿಯಲ್ಲಿ ಸಂಬೋಧಿಸಲ್ಪಟ್ಟಿ ರುವ ಚಿಕ್ಕ ಣ್ಣ 
ನಾಯಕನು ದುರ್ಗವನ್ನು ಆಳಿದವರಲ್ಲೊಬ್ಬನು. ಅರಸ 
ನಲ್ಲದ ರಘುವಪ್ಪನನ್ನು ಭರಮಣ್ಣನ ಮಕ್ಕಳಲ್ಲೊಬ್ಬನಂತೆ 
ವಂಶಾವಳಿಯಲ್ಲಿ ತೋರಿಸಿದೆ. “ಚಿತ್ರದುರ್ಗದ ಬಖೈರು' 


"ಈ ಭರಮಣ್ಣನಿಗೆ ಏಳು ಮಂದಿ ಮಕ್ಕಳಿದ್ದರೆಂದು 


| "ಚಿನ್ಮೂಲಾದ್ರಿಯ ಪೂರ್ವಾಪರ 


ಹುಲ್ಲೂರು ಶ್ರೀನಿವಾಸ ಜೋಯಿಸ ಊಂ): ಚಿತ್ರ ದುರ್ಗದ ಬಖೈರು, ಮೈ ಸೂರು ೧೯೬೮, ೩ ಪುರ 


ಇತಿಹಾಸ ದರ್ಶನ ತ 


ಹೇಳುತ್ತ ದಾದರೂ ಅವರಲ್ಲಿ ಐದು ಮಂದಿಯ ಹೊರತು 


ಉಳಿದವರ ಹೆಸರುಗಳನ್ನು ತಿಳಿಸುವುದಿಲ್ಲ. ಹೆಸರಿಸಿಲ್ಲದವ 


ರಲ್ಲಿ ರಘುವಪ್ಪನೂ ಒಬ್ಬನೆಂದು ಭಾವಿಸಬೇಕಾಗುತ್ತದೆ. 
ಭರಮಣ್ಣನ ತರುವಾಯ ಅವನ ಮಗ (ಹಿರಿಯ) 
ಮದಕರಿಯೂ ಅನಂತರ ಅವನ" ಮಗ (ಎರಡನೆಯ) 
ಕಸ್ತೂರಿ ರಂಗಪ್ಪನೂ ಸಿಂಹಾಸನ ಏರಿದರೆಂದು 
ಲಿಂಗಣ್ಣನು ಸೂಚಿಸಿರುವ ಕ್ರಮ ಸರಿಯಾಗಿದೆ... * 

ಇಲ್ಲಿ ಪ್ರ 
ಮದಕರಿನಾಯಕನು ಸಹ (ಬಿಚ್ಚುಗತ್ತಿ) ಭರಮಣ್ಣ 
ನಾಯಕನ ಸಂತತಿಗೇ ಸೇರಿದವನು. ಮೇಲೆ ತಿಳಿಸಿದ ಈ 
ಭರಮಣ್ಣನ ಮಕ್ಕಳಲ್ಲಿ (ಜಾನುಕಲ್ಲು, ತೊದಲು 
ಭರಮ(ಣ್ಣ) ಪ್ರನಾಯಕನು ಇನ್ನೋರ್ವನೆಂದೂ ಹಿರಿಯ 
ಮದಕರಿಯ ತಮ್ಮನೆಂದೂ ವಂಶಾವಳಿಯು ಸೂಚನೆ 
ನೀಡಿದರೂ ಆತನು ಎಷ್ಟನೆಯ ಮಗನಾಗಿದ್ದ ವನು, 
ಇತ್ಯಾದಿ ವಿವರಗಳನ್ನು ಹೇಳುವುದಿಲ್ಲ. ಆದರೆ (ಬಿಚ್ಚು 
ಗತ್ತಿ) ಭರಮಣ್ಣನ ಇಬ್ಬರು ಪಟ್ಟದ ರಾಣಿಯರಲ್ಲಿ 
ಒಬ್ಬಳಾಗಿದ್ದ (ಎರಡನೆಯ ಹೆಂಡತಿ) ಚಿಕ್ಕಸಿದ್ಧಮ್ಮಾಜಿ 
ನಾಗತಿಯಲ್ಲಿ ಜನಿಸಿದವರಲ್ಲಿ ಮೂರನೆಯ ಪ್ರತ್ರನೇ ಈ 
ತೊದಲು ಭರಮಪ್ಪನಾಯಕನೆಂಬ ಸಂಗತಿಯು ತಿಳಿದು 
ಬರುತ್ತದೆ.11. ಈ ನಾಯಕನಿಗೆ ಜಾನುಕಲ್ಲಿನ ನಾಯಕ 
ತನವನ್ನು ವಹಿಸಲಾಗಿದ್ದಿ ತೆಂದು ದಾಖಲೆಯಲ್ಲಿ ಹೇಳಿದೆ. 
(ಎರಡನೆಯ) ಕಸ್ತೂರಿ "ರಂಗಪ್ಪ ನು ಕ್ರಿ.ಶ. ೧೭೪೮ ರಿಂದ 
೧೭೫೪ರ ವರೆಗಿನ ತನ್ನ ಆರು ವರುಷಗಳ ಆಳ್ವಿಕೆಯ 
ನಂತರ ಮಕ್ಕಳಿಲ್ಲದೆ ಮೃತನಾಗಲು, ಈ ತೊದಲು 
ಭರಮಪ್ಪನ ಮಗನನ್ನು ದುರ್ಗದ ಸಿಂಹಾಸನಕ್ಕೆ ಆಯ್ಕೆ 
ಮಾಡಲಾಯಿತು. 


ಕಸ್ತೂರಿ ರಂಗಪ್ಪನಾಯಕನು ಸಂತಾನವಿಲ್ಲದೆ ಕಾಲ 
ವಾಗಿ ಹೋದಾಗ, ದುರ್ಗದ ಅಧಿಕಾರವನ್ನು ತನ್ನ ಕೈಗೆ 
ತೆಗೆದುಕೊಂಡವಳು ಆತನ ತಾಯಿ ಓಬಮ್ಮನಾಗತಿ.12 


ನಾಯಕರನ್ನು ಕರೆಯಿಸಿ 


ಸ್ಮಾಪಿಸಬೇಕಾದ ಸಂಗತಿಯೆಂದರೆ, ರಾಜಾ 


ಸಿಂಹಾಸನಕ್ಕೆ ಸೂಕ್ತ ವಾರಸುದಾರನನ್ನು ಹುಡುಕಲು, 
ವಂಶಾವಳಿಯ ಪ್ರಕಾರ, ಆಕೆಯ ಸೂಚನೆಯ ಮೇರೆಗೆ, 


4ಸಕಲ ಈರಾ ಪ್ರಧಾನರು, ಬಲನಾಯಕರು, 


ಗುರಿಕಾರರು ಸಹ ಕೊಡಿ ಜಾನಕಲ್ಲೊ ಳಗೆ ನಾಯಕತನ 
ಮಾಡಿಕೊಂಡಿದ್ದ ತೊದಲು ಬರಮಣ್ಣನ ಮಗ ಮದಕರಿ 
ಕೊಂಡು ಈ ಓಬವ್ವನಾಗತಿಯ 
ಮಡಿಲೊಳಗೆ ಹಾಕಿದರು.» ಈ ಮದಕರಿನಾಯಕನಿಗೆ 
ಶಕ ೧೬೭೬ ನೆಯ ಭಾವಸಂವತ್ಸರ ಆಶಾಢ ಶು ೧೨ ನೆಯ 
ದಿನ, ಅಂದರೆ ಕ್ರಿ.ಶ. ೧೭೫೪ ಜುಲೈ ೩೦ ಮಂಗಳವಾರ 
ದಂದು ದುರ್ಗದ ಬೆಟ್ಟದ ಮೇಲೆ (ಸಂಪಿಗೆ) ಸಿದ್ಧೇಶ್ವರನ 
ಗುಡಿಯಲ್ಲಿ ಪಟ್ಟ ಕಟ್ಟಲಾಯಿತು. ಈ ನಾಗತಿಯು 
ತಾನು ಸರ್ವಾಧಿಕಾರಿಯಾಗಿ ಮುಂದುವರೆದಳು. ತಾನು 
ದುರ್ಗದ ಅರಸನಾಗಿ ಪಟ್ಟಾ ಭಿಷಿಕ್ತ ನಾದ ಸಂದರ್ಭವನ್ನು, 
"ದೊಡ್ಡ ದೊಡ್ಡ ಮನಸುಬೇದಾರರು ಮತ್ತು ಪ್ರಧಾನ್‌, 
ದಿವಾನ್‌, ಭಕ್ಷೀ, ಮುತ್ಸು ದ್ದೆ €ರು ಮತ್ತು ಸ್ವಜನರು 
ವಗೈರೇರು ಬಂಧುಜನ ಸಹಿತ ಕುಳಿತಿರುವಾಗ್ಗೆ ` ಅವರೆಲ್ಲರ 
ಸಮ್ಮುಖದಲ್ಲಿ ಮದಕರಿನಾಯಕನೇ ಸ್ವತಃ ಹೇಳಿಕೊಂಡಂತೆ 
“ಚಿತ್ರದುರ್ಗದ ಬಬೈರು'ನಲ್ಲಿ ಪ್ರಸ್ತಾಪಗೊಂಡಿರುವ 
ಮಾತುಗಳಿವು: “,,,ಸರ್ವರೂ ತಜವೀಜು ಮಾಡಿ ಆನೆ 
ಮೇಲೆ ಅಂಬಾರಿ ಹಾಕಿ ದಿವಾನ್‌ ವಗೈರೆ ಸರ್ವರೂ 
ಜಾನಕಲ್ಲಿಗೆ ಬಂದು ನಮಗೆ ಪಟ್ಟಾಕಟ್ಟಿ ಕರೆದುಕೊಂಡು 
ಬಂದರು. ಸಂಗಡಲೇ ಸಿಂಹಾಸ ಸನರೂಢರಾದಿವಿ. ಆಗ 
ಹನ್ನೆ ರಡು ವರ್ಷದ ವಯಸ್ಸು » (ಪು. ೪೮, ೫೫). 


ಚಿತ್ರದುರ್ಗ ಇತಿಹಾಸದಲ್ಲಿ ಈ ಓಬಮ್ಮ 
ನಾಗತಿಯ ಸಂದರ್ಭವು ಉಲ್ಲೇಖನೀಯವಾದುದು. 
ತನ್ನ ಎರಡು ವರುಷಗಳ ಸರ್ವಾಧಿಕಾರತ್ವ ದಲ್ಲಿ, ದುರ್ಗದ 
ಆಡಳಿತದ ಮಟ್ಟಿ ಗೆ ಈಕೆಯು ಜಾರಿಗೆ ತುದ “ಕಟ್ಟಾ ಜ್ಞ 
ಗಳ ಬಗೆಗೆ ಪ್ರತ್ಯೇಕವಾಗಿಯೇ, ಅಧ್ಯಯನ ಕೈಗೊಳ್ಳ 
be ಭಾವಿಸಲಾಗುತ್ತದೆ. ವಂಶಾವಳಿ, 


11. ರಾಜಾ ಬಿಚ್ಚು ಕತ್ತಿ ಪರಶುರಾಮಪ್ಪ ye ಚಿತ್ರದುರ್ಗದ ಗಜಕೇಸರಿ, ಒಂದನೆಯ ಭಾಗ್ಯ ಚಿತ್ರದುರ್ಗ, ೧೯೬೧, 


ಪು. ೧೩೯; ಹಾಗೂ ಗಮನಿಸಿ 
(ಜಕ್ಕ ಮಗಳೂರು ಜಿಲ್ಲೆ), ೧೯೮೪, ಪು ೭೮ 


ಶಿ ಶ್ರೀನಿವಾಸನಾಯಕ ; 


ಚಿತ್ರ ದುರ್ಗದ ಕಾಮಗೇತಿ ಅರಸರು, ತರೀಕೆರೆ 


12. `ಈ, ನಾಗತಿಯನ್ನು ವಂಶಾವಳಿ ಮತ್ತು ಬಜ ೈರ್‌ನ ಕೆಲವು ಪ್ರತಿಗಳ "ಬನ್ನ ನಾಗತಿ', "ಓಬಳವ್ವ ನಾಗತಿ? sl, 


ಸಹನ y 'ಮುಂತಾಗಿ ಸಂಬೋಧಿಸಿದ. 


ಇತಿಹಾಸ ರ್ಶನ. 


೬೭ 


ಬಖೈರು ಮತ್ತು ಇತರ ದಾಖಲೆಗಳಲ್ಲಿ ಈಕೆಯನ್ನು 
ಕುರಿತು ವಿಶೇಷವಾಗಿ ಹೇಳಿಲ್ಲವಾದರೂ ಆಗಿನ್ನೂ ಹುಡುಗ 


ನಾಗಿದ್ದ ರಾಜಾ ಮದಕರಿಯು ದುರ್ಗದ ಸಿಂಹಾಸನವನ್ನು. 


ಪರಿಗ್ರಹಿಸಿದ ನಂತರದ ಮೊದಲ ಎರಡು ವರುಷಗಳಲ್ಲಿ 
ಈಕೆ ಸಂಸ್ಥಾ ಸ್ಥಾನದ ಅಧಿಕಾರದ ಸರ್ವಸೂತ್ರಗಳನ್ನೂ ತನ್ನ 


ಮುಷ್ಟಿಯಲ್ಲಿ ಇರಿಸಿಕೊಂಡಿದ್ದ ಳೆಂಬುದು ವಾಸ್ತವ ಸಂಗತಿ, 
ಉದಾಹರಣೆಗೆ, “ಈತ [(ಎರಡನೆಯ) ಕಸ್ತೂರಿ ರಂಗಪ್ಪ 
ನಾಯಕ] ಆದಮೇಲೆ ಒಬವ್ವನಾಗತಿ ಎರಡು ವರ್ಷ 
ದೊರೆತನ ದರ್ಪ ನೆಡಿಸಿಕೊಂಡು ಪ್ರಧಾನಿಗಳ ಮುಖಾಂತರ 
ದರ್ಜಾರು ನೆಡಿಸಿಕೊಂಡಿದ್ದ ಳು» ಎಂಬ ಉಲ್ಲೇಖವು 13 
ಇದನ್ನು ಸಮರ್ಥಿಸುತ್ತದೆ. 


ಬಹುದು. ಈ ಶಾಸನವು ಎ. ಕ. 00 ರಲ್ದಿ ಪ್ರಕಟ 
ಗೊಂಡಿದ್ದು ` ಹೊಳಲ್ಕೆರೆ ತಾಲ್ಲೂಕಿನ ಹೊರಕೆರೆದೇವರಪುರ 
ದಲ್ಲಿ ದೊರೆತ ಶಾಸನವೆಂದು (ಸಂಖ್ಯೆ ೫೪) ಗುರುತಿ 
ಸಲ್ಪಟ್ಟಿದೆ. ಇದು ದಾನಶಾಸನವಾಗಿದ್ದು , ಶಾಲಿವಾಹನ 
ಶಕ ವರುಷಂಗಳು ೧೬೭೮ನೆಯ ಭಾವಸಂವತ್ಸರದ ಮಾರ್ಗ 
ಶಿರ ಬ೧೩ ಲು' ಈ ದಾನವನ್ನು ನೀಡಲಾಗಿದೆ. (ಇಲ್ಲಿಯ 
ಕಾಲಮಾನದ ವೃತ್ಯಾಸ ಗಮನಿಸಿ). 

ಒಂದೆರಡು ಅಂಶಗಳ ದ ಷ್ಟಿಯಿಂದ ಈ ಹೊರಕೆರೆ 
ದೇವರಪ್ರರದ ಶಾಸನವು ಅತಿ ಮುಖ್ಯವಾದುದು, 
ಮೊದಲನೆಯದಾಗಿ, ವಂಶಾವಳಿಕಾರರ ಪ್ರಕಾರ, 
ಚಿತ್ರದುರ್ಗ ಸಂಸ್ಥಾ ಸ್ಥಾನವನ್ನು ಪಾಲಿಸಿದ "ಮತ್ತಿ ಸಂತತಿ 'ಯ 


ಹೊರಕೆರೆದೇವರಪುರದ ಶಾಸನದಲ್ಲಿ ಓಬಮ್ಮನಾಗತಿಯನ್ನು ನಿರ್ದೇಶಿಸುವ 'ತಾಯಿ' ಎಂಬ ಉಲ್ಲೆ €ಖವಿರುವ ಭಾಗ 


ಈ ನಾಗತಿಯನ್ನು ಕುರಿತ ಸೂಚನೆಯು ಶಿಲಾ 
ಶಾಸನವೊಂದರಲ್ಲಿ ದೊರಕುತ್ತದೆಂಬುದನ್ನು ಈಚೆಗೆ 
ಶೋಧಿಸಲಾಗಿದ್ದು , ದುರ್ಗದ ಇತಿಹಾಸಕ್ಕೆ ಇದು ಹೊಸ 

ಶವೊಂದನ್ನು ಒದಗಿಸಿದೆ ಎಂಬುದನ್ನು ಇ್ರಿಪ್ರಸಾ ಸ್ತಾಪಿಸ 


13, "ಜಾಜೂರು ಕಾಮಸ ಮುದ್ರ ಸ್ಪ 


ತಿಮ್ಮಣ್ಣ ನಾಯಕನಿಂದ 
ವರೆಗೆ ಬಿಚ್ಚು ಗತ್ತಿ ಭರಮಣ್ಣನಾಯಕನು ಅಧಿಕಾರಕ್ಕೆ 
ಬರುವುದರೊಂದಿಗೆ ಬಿಳಿಚೋಡು ಸಂತತಿ'ಯ ಆಳ್ವಿ ಯು 


ನಳದ ಶ್ಯಾನುಭೋಗ ತಿಪ್ಪ ನು” "ಬರೆದಿರುವೆ. ತನ್ನ ಸಂರಿಯರ ಶ್ನೆ 


ಅರಸರ ತರುವಾಯ (ಮೊದಲನೆಯ ದೊರೆ ಮತ್ತಿ 
ದೊಣ್ಣೆ ರಂಗಪ್ಪನಾಯಕನ 


್ಲೈಳಮನೆ ವಿದಾ ಮಾನ 


ವಂಶ ಪಾರಂಪರೆ'ಯನ್ನು de ಹಸ್ತಪ್ರತಿಯಲ್ಲಿ ಅಡಕವಾಗಿರುವ. -ಮತ್ಸೈ ಮುದ್ರಗ್ಲಾ ್ರಿಮ ಹುಟ್ಟಿ ದ್ದು” ವೃತ್ತಾಂತದ 


_ ಪುಟ ೧೨೦ ರಲ್ಲಿ : ಇದು ಅಲ್ಲಿ ಖಗೊಂಡಿದೆ, 


"೮ 


ಇತಿಹಾಸ. ದರ್ಶನ 


ದುರ್ಗದಲ್ಲಿ ಆರಂಭಗೊಂಡಿತು.14 ಈ ಭರಮಣ್ಣ ನಾರ್ಹವಾದುದು (ಚಿತ್ರ ನೋಡಿ). ಲೂಯಿ ರೈಸ್‌ 
ನಾಯಕನಿಂದ ಕಡೆಯ ರಾಜಾ ಮದಕರಿನಾಯಕನ ವರೆಗೆ ಅವರು ಇದನ್ನು “ಕಾಯಿ' ಎಂದು ತಪ್ಪಾಗಿ ಓದಿರುವು 


'ದುರ್ಗವನ್ನಾ ಳಿದ ನಾಲ್ಕು ಮಂದಿ ಅರಸರ ಹೆಸರುಗಳನು ದನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು.15 

ಕ್ರ ಮವಾಗಿ ಈ ಶಾಸನದಲ್ಲಿ ಪ್ರ ಸಾಪಿಸಲಾಗಿದೆ. ಅವರು 

ಗಳೆಂದರೆ, (ಬಿಚ್ಚುಗತ್ತಿ) ಭರಮಣ್ಣ (ಹಿರಿಯ) ಮದಕರಿ ಕ್ರಿಸ್ತಶಕ ೧೭೫೪ ಡಿಸೆಂಬರ್‌ ೧೨ ರಂದು16 ಈ 
ನಾಯಕ, 


(ಎರಡನೆಯ) ಕಸ್ತೂರಿ ರಂಗಪ್ಪನಾಯಕ,  ಹೊರಕೆರೆದೇವರಪುರದ ದಾನಶಾಸನವನ್ನು ಸಂಬಂಧಿಸಿದ 


ತಾಯಿ (ಓಬಮ್ಮನಾಗತಿ) ಹಾಗೂ (ರಾಜಾ) ಮದಕರಿ ವರಿಗೆ ನೀಡುವ ಸಂದರ್ಭದಲ್ಲಿ ಓಬಮ್ಮನಾಗತಿಯು 


ನಾಯಕ. 
ಪರವಾಗಿ 


ಎರಡನೆಯದಾಗಿ, ರಾಜಾ ಮದಕರಿಯ ಉಪಸ್ಥಿತಳಿದ್ದು » ಅಕೆಯ ನಿರ್ದೇಶನದ ಮೇರೆಗೆ ರಾಜಾ 


'ಸರ್ವಾಧಿಕಾರಿಯಾಗಿದ್ದ ಓಬಮ್ಮನಾಗತಿ ಮದಕರಿಯ ಸಮ್ಮುಖದಲ್ಲಿ ಈ ಕಾರ್ಯ ನಡೆದಿರುವಂತೆ 


ಯನ್ನು ಇಲ್ಲಿ "ತಾಯಿ' ಎಂದು ಕಾಣಿಸಿರುವುದು ಗಮ ತೋರುತ್ತದೆ. ಅದಕ್ಕಾ ಗಿಯೇ ಆಕೆಯ ಪ ಶ್ರಸ್ತಾಪ ಸೂಚ್ಯ 


14, ದುರ್ಗದ ಸಂಸ್ಕಾ ನವನ್ನು ಈ ಎರಡು ಸಂತತಿಗಳ ಅರಸರು ಪಾಲಿಸಿದರೆಂಬ ಬಗೆಗೆ ಭಿನ್ನಾಭಿಪ್ರಾಯಗಳಿವೆ, 

15. ಲೂಯಿ ರೈಸ್‌ ಅವರು "ಕಾಯಿ' ಎಂಬ ಪದವನ್ನು ಇಂಗ್ಲಿಷ್‌ಗೆ ಲಿಪ್ಯಂತರಗೊಳಿಸುವಲ್ಲಿ "1೩.,,' ಎಂದಷ್ಟೆ ಉಲ್ಲೇಖಿಸಿ 
(ಪು, ೨೦೦ ) ತಮ್ಮ ಓದಿಕೆ ಬಗೆಗೆ ತಾವೇ ಅನುಮಾನ ವೆ ಕ್ತ ಪಡಿಸಿರುವುದು ಸ್ವಾರಸ್ಕಕರವಾದುದು, ಆದರೆ ಇಂಗ್ಲಿ ಷ್‌ 
ಅನುವಾದದಲ್ಲಿ "ಕಾಯಿ' ಎಂಬುದಕ್ಕೆ "8 2೩೭ pKasturi-Rongiipa- Nayak 5s guard Medi- 
kere-Nuyaka...’) ಎಂಬಂತೆ ಸ ್ಕ್ಯೈಸಿರುವರು (ಪು. ೧೨೧), 

ಹೊರಕೆರೆದೇವರಪುರದ ಈ ದಾನಶಾಸನದ ಪ್ರಕಟಿತ ಪಾಠದ ಓದಿಕೆಯು ಹಲವಾರು ದೋಷಗಳಿಂದ ಕೂಡಿದ್ದು, 
ಸ್ವಯಂ ಪರಿಶೀಲನೆಯಿಂದ ಕಂಡುಕೊಂಡ ಅಂತಹವುಗಳನ್ನು ಶಾಸನ ಪಾಠದ ಮೊದಲ ಹೆತ್ತು ಸಾಲುಗಳಿಗೆ ಮಾತ್ರ 
LE ಪರಿಷ್ಕ ರಿಸಿ ಇಲ್ಲಿ ಕೊಟ್ಟಿದೆ ; 
೧. ಸ್ವಸ್ತಿತ್ರಿ ವಿಜೆಯಾಬ್ಯುದಯ 
೨. ಶಾಲಿವಾಹನ ಶಕ ವರುಷಂಗಳು 
೩, ೧೬೭೮ನೆಯ ಭಾವ ಸಂವಾತ್ಸರ 
೪, ಧ। ಮಾರ್ಗಶಿರ ಬ ೧೩ಲು ಶ್ರಿಮಂನ್ಮ 
೫, ಹಾ ನಾಯಕಚಾರ್ಯ ಕಮಗೆತಿ ಕಸ್ತೂ 
೬, ರ್ರಿ ಬರಮಂಣನಾಯಕರ ಮೆದಕಿ 
೭. ರ್ರಿ ನಾಯಕರ ಕೊಮರ ಕಸ್ತೂರ್ರಿ ರಂ 
ಅ ಗಪನಾಯಕರ ! ತಾಯಿ ಮೆದಕಿದ್ರಿ 
೯, ನಾಯಕರು ಹೊರ್ರಕೆರ್ರಿ ರಂಗಧಮ 
೧೦, . ನ ದಡಿಗೆ ಧಸರು । ಕಂಗಳ ರಂಗದ 
ದನಾಂಕ ೨೫-೧೨-೮೬ ರಂದು ನಾನು ಕೈಗೊಂಡ ಹೊರಕೆರೆದೇವರಪುರದ ಕ್ಷೇತ್ರಕಾರ್ಯದಲ್ಲಿ ಸಹಕರಿಸಿದವರು 
ಅಲ್ಲಿಯ ಶ್ರೀ ಲಕ್ಷಿ ನರಸಿಂಹ ದೇವಸ್ಥಾ ನದ ಅಚನಿಯಾದ ಗೋಪಾಲಭಚ್‌ ಹಾಗೂ ಎಸ್‌ . ಸಿದ್ಧೇಶ್ವರ, ಟಿ, ಎಚ್‌, ಶಿವಣ್ಣ, 
ಆರ್‌, ಮಂಜಪ್ಪ, ಎಚ್‌, ಆರ್‌, “ ಯ್‌ ಮತ್ತು ಗ್ರಾಮಸ್ಥ ರು, ಜತೆಗಿದ್ದು ನೆರವಾದವರು ಲ, ನಾಗರಾಜ 
ಹೊಯ್ಸಳ ಅವರು, 

16. ಈ ಶಾಸನದಲ್ಲಿ ಶಕವರುಷ ೧೬೭೮ನೆಯ ಭಾವ ಸಂವತ್ಸರ ಎಂದಿದೆ, ಇಲ್ಲಿಯ ಕಾಲಮಾನವು $ ಸ್ತಶಕಕ್ಕೆ ಹೊಂದಾಣಿಕೆ 
ಯಾಗುವುದಿಲ್ಲ, ಈ ಸಂವತ್ಸರವು ಶಕ ೧೬೭೬ ರಲ್ಲಿ ಬಂದಿರುವುದರಿಂದಲೂ ಅದು ಓಬಮ ನಾಗತಿಯ * ೀವಿತಣಾಕಿ 
“ಹೊಂದುವುದರಿಂದಲೂ, ಅದನ್ನು ಅಂತೆಯೇ. ಒಪ ಬೇಕಾಗುತ್ತದೆ, ಫ್ಯೂ _ ಶಾಸನದಲ್ಲಿ ಶಕ ೧೬೭೮ ಎಂದು ತಪ್ಪಾಗಿ 

3 ಸಂರಿಡುಣನ. ಉದ್ದೆ ಕ್ಲೇಶವನ್ನು | ಊಹಿಸಲಾಗುವುದ್ದ ಚಾ - 
ಕಾ ರ್ಶನ ತ ೬೯ 


ವಾಗಿಯಾದರೂ ಇಲ್ಲಿ ಬಂದಿದೆ. ಹಿರಿಯ ಮದಕರಿಯ 
ಪಟ್ಟದ ನಾಗತಿಯಾಗಿದ್ದ ಈಕೆಯು ಈ ಶಾಸನದಲ್ಲಿ 
ತನ್ನನ್ನು ಕಸ್ತೂರಿ ರಂಗಪ್ಪನ ತಾಯಿ 
ಗುರುತಿಸಿಕೊಂಡಿದ್ದಾಳೆ. ದುರ್ಗದ ಚಂತ್ರೆಯ ಮಟ್ಟಿಗೆ 
ಇದೊಂದು ಅಪರೂಪದ ಶಾಸನ ಎನ್ನಬಹುದು. 


ವಂಶಾವಳಿಗಳು ತಿಳಿಸುವಂತೆ, ಸರ್ವಾಧಿಕಾರಿ 
ಯಾಗಿದ್ದ ಓಬಮ್ಮನಾಗತಿಯು “(ಶಕ ೧೬೭೮ನೆಯ) 
ಧಾತು (ಧಾತ್ರಿ) ಸಂಪತ್ತೆ ರದ ಜೇಷ್ಟ ಬಹುಳ ೩ ರಲ್ಲು 
ಸ್ವ ರ್ಗಸ್ಥ ಳಾದಳು.' ಇದು ಕೈ. ಶ್‌ ೧೭೫೬ ಜೂನ್‌ 
೧೪ನೆಯ ಮಂಗಳವಾರಕ್ಕೆ ಹೊಂದುತ್ತ ದೆ.1? ಈ ಹಿನ್ನೆ ನೆಲೆ 
ಯಲ್ಲಿ, ಗೌಡನಹಳ್ಳಿ ಶಾ ಶಾಸನದ ತೇದಿಯನ್ನು ಗಮನಿಸಿದರೆ, 
ಲೂಯಿ ರೈಸ್‌ ಅವರ ಓದಿಕೆಯ ಪ್ರಕಾರ, ಇದನ್ನು "ಶಕ 
ವರುಷ ೧೭೭೮ನೆಯ ಧಾತ್ರುನಾಮ ಸಂವತ್ಸ ರ ವಯಿಶಾಕ 
ಶು18 ೧ಸ್ಮಿ ರವಾರದಲ್ಲು' ಕೊಟ್ಟಿ ಡೆ. ಇಂಗ್ಲಿಷ್‌ ತೇದಿಯ 
ಪ್ರಕಾರ, ಇದು 8 ್ರ-ಶ. ೧೭೫೬ ಏಪ್ರಿ ಲ್‌ ೩೦ ಶುಕ್ರ ವಾರಕ್ಕೆ 
ಬೊಂಡುತ್ತದೆ. ಇಲ್ಲಿಯ `ಶುಕ್ಲೆ ೧ ಸಿರವಾರ ವ್ರ 
ಲೂಯಿ ರೈಸ್‌ ಅವರ ಓದಿಕೆಯ ಮಟ್ಟಿಗೆ ಶುಕ್ರವಾರ 
ದಂದು ಆರಂಭಗೊಳ್ಳುತ್ತದೆ. ಆದರೆ "ಬಹುಳ ೧ ಸ್ಥಿರ 
ವಾರ'ವು ಶನಿವಾರಕ್ಕೆ ಅನ್ವಯಿಸುತ್ತದಾದ್ದರಿಂದ ಇಲ್ಲಿ 
"ಬಹುಳ' ಎಂಬುದೇ ಸರಿ. ಶಾಸನದಲ್ಲಿಯೂ ಹಾಗೆಯೇ 
ಹೇಳಿದೆ, ಆಗ ಈ ತೇದಿಯು ಕಿ 
ಶನಿವಾರಕ್ಕೆ ಹೊಂದುತ್ತದೆ, ಈ “ಷಿ ಯಿಂದ ಓಬಮ್ಮ 
ಚಾಗೆಕಿಯು ಕಾಲವಾದುದಕ್ಕೂ ಈ ದಾನಶಾಸ ನ ಹ 
ಸಿದುದಕ್ಕೂ ಸಂಬಂಧ ಇದ್ದಿರಬೇಕೆಂಬ ಸಂಶಯವು 
ಮೇಲ್ನೋಟಕ್ಕೇ ಮೂಡದಿರಲಾರದು (ಶಾಸನ ಪಾಠ 
ನೋಡಿ). 


ಎಂಬುದಾಗಿ ' 


ಕ್ರಿ.ಶ. ೧೭೫೬ ಮೇ ೧೫ . 


ಆದರೆ ವಂಶಾವಳಿಯಲ್ಲಿ ಉಲ್ಲೇಖಗೊಂಡಿರುವ: 
ಓಬಮ್ಮನಾಗತಿಯು' ಕಾಲವಾದ ಸೂಚನೆಯುಳ್ಳ 
ತೇದಿಯು ಗೌಡನಹಳ್ಳಿ ಶಾಸನದಲ್ಲಿಯ ತೇದಿಗೆ ಹೊಂದಿಕೆ 
ಯಾಗುವುದಿಲ್ಲವೆಂಬುದು. ಇಲ್ಲಿ ಗಮನಿಸಬೇಕಾದ 
ಮತ್ತೊಂದು ಅಂಶವಾಗುತ್ತದೆ. ಈ ನಾಗತಿಯು ಮೃತ 
ಳಾಗುವ ಸುಮಾರು ಒಂದು ಶಿಂಗಳು ಮೊದಲೇ ಗೌಡನ 
ಹಳ್ಳಿ ಶಾಸನವನ್ನು ಹಾಕಿಸಿರುವಂತೆ ಇಲ್ಲಿ ಕಂಡುಬಂದರೂ 
ವಾಸ್ತವವಾಗಿ ಆಕೆಯು ಮೃತಳಾದ ನಂತರವೇ ರಾಜಾ 
ಮದಕರಿನಾಯಕನು ಆಕೆಗೆ ಸದ್ಧತಿ ದೊರಕಲೆಂಬ. 
ಉದ್ದೇಶದಿಂದ ಈ ದಾನಶಾಸನ ಹಾಕಿಸಿರುವನೆಂದು 
ಖಚಿತವಾಗಿ ಹೇಳಬಹುದು. ಈ ಶಾಸನವು ಈ ನಾಗತಿಯ 
ಹೆಸರಿನಲ್ಲೆ (ಆಕೆಯ ನೆನಪಿಗಾಗಿ) ಇದೆಯೆಂಬುದು. 
ಸುಸ್ಪಷ್ಟ. ಆಕೆಯು ಕಾಲವಾದ ತೇದಿಯನ್ನು ಉಲ್ಲೇ 
ಖಸುವಲ್ಲಿ ವಂಶಾವಳಿಕಾರರು ವ್ಯತ್ಯಾಸ ಮಾಡಿರುವುದನ್ನು 
ಈ ಸಂಬಂಧದಲ್ಲಿ ಪರಿಶೀಲಿಸಬೇಕಾಗುತ್ತದೆ. ಇದು ಸಹ 
ಆಕೆಯ ಮರಣಾನಂತರವೇ ಈ ಶಾಸನವನ್ನು ಹಾಕಿಸಿರುವ. 
ಸಾಧ್ಯತೆ ಕುರಿತು ಪರೋಕ್ಷ ಸೂಚನೆ ನೀಡುತ್ತದೆ. 


ಈ ಬಗೆಗೆ ಇಲ್ಲಿ ಪ್ರಸ್ತಾಪಿಸಬೇಕಾದ ಮತ್ತೊಂದು 
ಮುಖ್ಯಾಂಶವೆಂದರೆ, "ಚಿತ್ರದುರ್ಗದ ಬಬೈರು'ನಲ್ಲಿ 
ರಾಜಾ ಮದಕರಿಯು ಈ ನಾಗತಿಯನ್ನು "ನಮ್ಮ 
ಮಾತೋಶ್ರೀ ಓಬಮ್ಮನಾಗತಿಯವರು' ಎಂದು 
ಸಂಬೋಧಿಸಿರುವನು (ಪು. ೫೪). “ಬಖೈರ್‌'ನ ಕೆಲವು 
ಪ್ರತಿಗಳಲ್ಲಿ ಈಕೆಯನ್ನು "ಮಹಾ ಮಾತೋಶ್ರೀ ಓಬಕ್ಕ 
ನಾಗತಿಯವರು' ಎಂತಲೂ ಹೇಳಿದೆ. ಒಟ್ಟಿನಲ್ಲಿ, ರಾಜಾ 
ಮದಕರಿಯು, ತನ್ನನ್ನು ದುರ್ಗದ ಸಿಂಹಾಸನದ ಮೇಲೆ: 
ಕೂರಿಸಲು ಕಾರಣಳಾದ ಹಾಗೂ ತನ್ನನ್ನು ಪೋಷಿಸಿ, 
ತನ್ನ ಪರವಾಗಿ ರಾಜ್ಯದ ಸೂತ್ರವನ್ನು ಹಿಡಿದು ಎರಡು. 


17. ಎಂ. ಎಸ್‌, ಪುಟ್ಟಣ್ಣ ಅವರು "ಚಿತ್ರದುರ್ಗದ ಪಾಳಯಗಾರರು' ಗ್ರಂಥದಲ್ಲಿ (ಬೆಂಗಳೂರು, ೧೯೨೪), ಈ ನಾಗತಿಯು' 
"ಧಾತು ಸಂ॥ ಜ್ಯೆ ಷ್ಠ ಶು॥ ೩ಯಲ್ಲು' hos ಉಲ್ಲೆ ಖಿಸಿದ್ದಾ ರೆ (ಪ್ರ ೬೨), ಇದನ್ನು "ಕ್ರಿ! ೧೭೫೫' ಎಂದು. 


ಗ್ರಂಥದ ಕಡೆಯಲ್ಲಿರುವ 'ಕಾಲಾನುಸರಣಿಕೆ' ವಿಭಾಗದಲ್ಲಿ (ಪು, 1) ಸೂಚಸಿದ್ದಾ ರ್ಶೆ 


ಆದರೆ ಇದು. ಕ್ರಿ ತೆ ೧೭೫೬ ಜೂನ್‌ 


೧ ನೆಯ ಮಂಗಳವಾರಕ್ಕೆ ಹೊಂದುತ್ತದೆ, ಬಹುಶಃ ಇವರಿಗೆ ದೊರೆತ ವಂಶಾವಳಿ ಪ್ರತಿಯಲ್ಲಿ ಹೀಗಿರಬಹುದು, ಆದರೆ. 


ಈ ಎರಡು ತೇದಿಗಳೂ ಅನುಮಾನಾಸ್ಪದವಾದುವು, 


18. ಇದನ್ನು “ಬ” (ಬಹುಳ) ಎಂಬುದಕ್ಕೆ "ಶು (ಶುಕ್ಲ) ಎಂದು ತಪ್ಪಾಗಿ ಓದಲಾಗಿದೆ. ಈ ಲೇಖನದ ಕೊನೆಯಲ್ಲಿ ಕೊಟ್ಟಿರುವ 


ಈ ಶಾಸನದ ಪರಿಷ್ಕ 


ಕಿರ ಸ 


ತೌ ಪಾಠವನ್ನು ಗಮನಿಸಿ, i 


k ಜ್‌ ಇತ್ತಿಹಾಸ ದರ್ಶನ: ಕ 


ವರುಷಗಳ ಕಾಲ ಸುಸೂತ್ರ ವಾಗಿ ಆಳ್ವಿ ಕೆ ನಡೆಸಿ ಮೃತಳಾದ 
"ಮಾತೋಶ್ರೀ ಓಬಮ್ಮನ ನಾಗತಿಯವರ' ಹೆಸರಲ್ಲಿ ತನ್ನ 
ಹಿರಿಯರಿಗೆ ಪುಣ್ಯ ವಾಗಬೇಕೆಂದು ಹಿರಿಯೂರಿನಲ್ಲಿ ಮಠ 
ವೊಂದನ್ನು ಮಾಡಿಸಿ ಅದಕ್ಕೆ ಅದೇ ಸೀಮೆಯೊಳಗಿನ 
ಗೌಡನಹಳ್ಳಿಯನ್ನು ದಾನಪೂರ್ವಕವಾಗಿ ಬಿಟ್ಟುಕೊಟ್ಟ 


ನೆಂಬುದು ಇದರಿಂದ ಮತ್ತ ಷ್ಟು ದೃಢಪಡುತ್ತದೆ. ತಮ್ಮ 


ತಂದೆ. ತಾಯಿಯವರಿಗೆ ಅಥವಾ ಹಿರಿಯರಿಗೆ ಪ್ರಣ್ಯವಾಗ 
ಲೆಂದು ಈ ರೀತಿಯಲ್ಲಿ ದಾನ ನೀಡಿ ಆ ಪ್ರಯುಕ್ತ ಶಾಸನ 
ಗಳನ್ನು ಹಾಕಿಸುತ್ತಿದ್ದುದು ಈ ನಾಯಕರು ಸಹ ಅನು 
ಸರಿಸಿಕೊಂಡು ಬಂದಿದ್ದ ಪದ್ಧ ತಿಯಾಗಿದ್ದಿತು. ಬಿಚ್ಚು ಗತ್ತಿ 
'ಭರಮಣ್ಣನಾಯಕನು ಸಹ ತನ್ನ ಮಾತಾ-ಪಿತೃಗಳಿಗೆ 
ಪುಣ್ಯವಾಗಬೇಕೆಂದು ದಾನ ಮಾಡಿದುದನ್ನು 

ಸಂದರ್ಭಕ್ಕೆ ಒಂದು ಸಾಮಾನ್ಯ ಉದಾಹರಣೆಯಾಗಿ 


ತೋರಿಸ ಜತ 19 


ಈ ಮೇಲಿನ ಚರ್ಚೆ ಹಾಗೂ ಪ ಪ್ರಸ್ತಾಪಿಸಲಾಗಿರುವ 
ಪೂರಕ ಮಾಹಿತಿಯನ್ನನುಸರಿಸಿ ಗೌಡನಹಳ್ಳಿ ಶಾಸನದ 
ಮರು ಪರಿಶೀಲನೆಯ ಹಿನ್ನೆಲೆಯಲ್ಲಿ ಈ ಮುಂದಿನಂತೆ 
ನಿರ್ಣಯಗಳನ್ನು ಮಂಡಿಸಬಹುದು : ೧. ಈ ದಾನ 
ಶಾಸನದ ತೇದಿಯು ಶಕವರುಷ ೧೬೭೮ನೆಯ ಧಾತ್ರಿನಾಮ 
ಸಂವತ್ಸರ ವೈಶಾಖ ಬಹುಳ ೧ ಸ್ಥಿರವಾರ, "ಅಂದರೆ 
ಕ್ರಿ.ಶ. ೧೭೫೬ ಮೇ ೧೫ ಶನಿವಾರ ; ಹ ಇದನ್ನು 
ಹಾಕಿಸಿದ ರಾಜಾ ಮದಕರಿನಾಯಕನ "ತಂದೆ'ಯು "ದುಗ 


ಪಣಯಕ', "ದುಗಣಪಣಯಕ' ಅಥವಾ "ದುರುಗಪ್ಪ 
ನಾಯಕ' ಅಲ್ಲ, "(ಕಸ್ತೂರಿ) ರಂಗಪ) ನಾಯಕ' 


೩. ನಾಯಕನು ಇದನ್ನು ತನ್ನ 
ನಾಗತಿಯವರ' ಹೆಸರಿನಲ್ಲಿ ಸಾ 
ಶಾಸನಕ್ಕೆ ಹೊರಕೆ 
ವಾಗಿದೆ, 


"ಮಾತೋಶ್ರೀ ಓಬಮ್ಮ 
ಪಿಸಿದ್ದಾನೆ, ಹಾಗೂ ಈ 
ಛ ೦ 


ದೇವರಪುರದ ಶಾಸನವು ಪೂರಕ 


ಗೌಡನಹಳಿ ಯ 
ದಲ್ಲಿ ಅದಕ್ಕೆ 


"ಊರುಬಾಗಿಲು' ಮುಂಭಾಗ 
ಒರಗಿಸಿರುವಂತೆಯೇ ಈಗ ಈ ಶಾಸನ 


19. ೫.೮, Vol. XL, HI. 105 (1702 A.D): 
ಲಾಗಿರುವುದರಿಂದ ಈ ನಾಯಕನು ಏನನ್ನು ದಾನ ಮಾಡಿರುವನೆಬುದು ಸೆ ಸ್ಪಷ್ಟ ಪಡುವುದಿಲ್ಲ, : ಜಾ 


ಇತಿಹಾಸ ರ್ಶನ 


ಕಂಡುಬರುತ್ತದೆ. ಸ್ಥ ಳೀಯವಾಗಿ ದೊರಕುವ ಚಪ್ಪ ಡ್ರಿ 


ಕಲ್ಲನ್ನು ಬಳಸಿ ಆದರ ಮೇಲೆ ಶಾಸನದ ಪಾಠವನ್ನು 
ಕಂಡರಿಸಲಾಗಿದೆ. ಲೂಯಿ ರೈಸ ಸ್‌ ಅವರು ಪ ್ರಕಟಿಸಿರುವ 


ಈ ಶಾಸನದ ಪಾಠದಲ್ಲಿ ಒಟ್ಟು ೨೧ ಸ ಸಾಲುಗಳಿದ್ದು ವೆಂದು 
ತಿಳಿದರೂ ಈಗ ಆರಂಭದ ೧0% ಸಾಲುಗಳ ವಿನಾ "ಉಳಿದ 
ಎಲ್ಲ ಸಾಲುಗಳು ಆ ಭಾಗದ ಕಲ್ಲಿನ ಚಕ್ಕಳ ಎದ್ದು 
ಹೋಗಿರುವುದರಿಂದ ಕಾಣೆಯಾಗಿವೆ. ೧೦ನೆಯ ಸ ಸಾಲಿನಲ್ಲಿ 


ಗೌಡನಹಳ್ಳಿ ಶಾಸನದ ಪಾಠ: ಮೂಲ (ಮೇಲೆ), 
ಅದರ ಪ್ರತಿ (ಕೆಳಗೆ) 


ಈ: ಶಾಸನದ ಪಾಠವು ತ್ತು ್ರಟತವಾಗತದರಂದು ತ 'ತೋರಿಸ 


ಸಹ ಕೆಲವು ಅಕ್ಷರಗಳ ಹೊರತು ಇತರ ಅಕ್ಷರಗಳು 
ಮಾಯವಾಗಿವೆ. ಅಲ್ಲದೆ, ಈ ಶಾಸನದ ಕಲ್ಲು ಓರೆಯಾಗಿ 


ಸೀಳಿ ಎರಡು ಭಾಗವಾಗಿರುವುದರಿಂದ ಸೀಳಿನ ಅಕ್ಕಪಕ್ಕದ ' 


ಸಾಲುಗಳಲ್ಲಿಯ ಕೆಲವು ಅಕ್ಷರಗಳು ಮುಕ್ಕಾಗಿವೆ. ಇದೇ 

ತಿಯು ೭ ರಿಂದ ೧೦ ರ ವರೆಗಿನ "ಹಾಲುಗಳಿಗೂ 

೦ಟಾಗಿದೆ. ಆದರೆ ಶಾಸನ ಪಾಠದ ಮುಖ್ಯಭಾಗವು 

ಸ್ಬ ಷ ವಾಗಿದ್ದು ಪಸುತ ಅಧಯನಕ್ಕೆ ಅನುಕೂಲಕರ 
ಆ ಎ ಬಮ fo) ಶೆ 

ವಾಗಿದೆ.20 


ತ್ರೀ 


ಶಾಸನದ ಪಾಠದಲ್ಲಿ ಬರುವ ಕೆಲವು ಸಂಗತಿಗಳನ್ನು 
ಇಲ್ಲಿ ಪರಿಶೀಲಿಸುವುದಾದರೆ, ರಾಜಾ ಮದಕರಿನಾಯಕನು 
ತನ್ನ ಅವಧಿಯ ಇತರ ಶಾಸನಗಳಲ್ಲಿರುವಂತೆಯೇ ಕಸ್ತೂರಿ 
ರಂಗಪ್ಪನಾಯಕನನ್ನೇ ತನ್ನ ತಂದೆ ಎಂಬುದಾಗಿ ಕರೆದು 
ಕೊಂಡಿದ್ದಾನೆ; ಜತೆಗೆ (ಹಿರಿಯ) ಮದಕರಿನಾಯಕನನ್ನು 
(ರಂಗಪ್ಪನ ತಂದೆ) ತನ್ನ ಅಜ್ಜನೆಂಬುದಾಗಿ ಉಲ್ಲೇಖಿ 
ಸಿರುವುದು ವಿಶೇಷವಾಗಿದೆ. ಅರಸುತನದ ರೀತಿ-ರಿವಾ 
ಜನ್ನು ಇಲ್ಲಿ ಕ್ರಮವರಿತು ಬಳಸಲಾಗಿದೆ. ಮೇಲೆ ತಿಳಿಸಿದ, 
ಕ್ರಿ.ಶ. ೧೭೫೭ ಮೇ ೨೮ ಶನಿವಾರದಂದು ಈ ನಾಯಕನು 
ನೀಡಿದ ದಾನಶಾಸನ(ತಾಮ್ರಪಟ)ದಲ್ಲಿಯೂ ಹೀಗೆಯೇ 
ಬರೆಯಿಸಲಾಗಿದೆ.21 . ಇತರ ಶಾಸನಗಳಲ್ಲಿಯೂ ಈ 
ನಾಯಕನು "ಕಸ್ತೂರಿ ರಂಗಪ್ಪನಾಯಕರ ರಾಜಾ ಮದಕರಿ 
ನಾಯಕರು' ಎಂತಲೇ ಹೇಳಿಕೊಂಡಿರುವನು,22 ಇಂತಹ 
ಅನೇಕ ಉದಾಹರಣೆಗಳಿವೆ. ಇಲ್ಲಿ ಉಲ್ಲೇಖಾರ್ಹವಾದ 
ಅಂಶವೆಂದರೆ, ವಂಶಾವಳಿಕಾರರ ಪ್ರಕಾರ, ದುರ್ಗದ 
ಇತಿಹಾಸದಲ್ಲಿ ಎರಡನೆಯ ಸಂತತಿಯ ಆಳ್ವಿ ಕೆಯೆಂದು 
ಹೇಳಲಾಗುವ ಹಾಗೂ ಮೇಲೆಯೇ ಪ್ರಸ್ತಾ ಸ್ಪಾಪಿಸರಾಗಿರುವ 


"ಬಿಳಿಚೋಡು ಸಂತಶಿ' (ಅಥವಾ 'ಅದಿಬಳ್ಳನ 
ಸಂತತಿ')ಗೆ ಸೇರಿದವನೆನಿಸಿದ ಬಿಚ್ಚು ಗತ್ತಿ ಭರಮಣ್ಣ 
ನಾಯಕನು ಸಹ ತಾನು ಹಾಕಿಸಿದ ಶಾಸನಗಳಲ್ಲಿ, ದುರ್ಗದ 


ಸಿಂಹಾಸನವನ್ನೇರಿದ ತನಗಿಂತ ಹಿಂದಿನ ಅರಸರನ್ನು 
ಹೆಸರಿಸಿರುವನು.  "ಕಾಮಗೆತ್ತಿ ಕಸ್ತೂರಿ ರಂಗಪ್ಪ 


ನಾಯಕರ ಪೌತ್ರರಾದ ಮೆದಕೆರಿನಾಯಕರ ಪುತ್ರರಾದ 
ಬರಮಂಣನಾಯಕರು' ಎಂದು ತನ್ನನ್ನು ಕರೆದುಕೊಂಡು 
ಅರಸು ಮನೆತನದ ಪರಂಪರೆಯನ್ನು ಉಳಿಸಿಕೊಂಡಿರು 
ವನು.೫3 ಈಗನ ಮಗ ಹಿರಿಯ ಮದಕರಿಯು ಸಹ 
ತಾನು ಕಸ್ತೂರಿ ಮದಕರಿನಾಯಕನ ಪೌಶ ಶನೆಂದೂ 
ಭರಮಣ್ಣ ನಾಯಕನ ಪುತ್ರನೆಂದೂ ಹೇಳಿಕೊಂಡು ಇದೇ 


ಕ್ರಮವನ್ನು ಮುಂದುವರೆಸಿರುವನು.24 ರಾಜಾ 
ಮದಕರಿಯೂ ಈ ಈ ಪದ್ಧತಿಯನ್ನೇ ಅನುಸರಿಸಿರುವನೆಂದು. 
ತಿಳಿಯಬಹುದು. 


ಶಾಸನದಲ್ಲಿ ಹೇಳಿರುವ "ಹಿರಿಯೂರು ಸೀಮೆ'ಯು 
(ಒಂದನೆಯ) ಕಸ್ತೂರಿ ರಂಗಪ್ಪನಾಯಕನ ಕಾಲದಿಂದಲೇ 
ಚಿತ್ರದುರ್ಗ ಸಂಸ್ಥಾನಕೆ ಸೇರಿದ್ದಿತೆಂಬುದಕ್ಕೆ ಚರಿತ್ರೆಯಲ್ಲಿ 
ಸೂಚನೆಯಿದೆ. ಹಿರಿಯ ಮದಕರಿಯು ಅಳದ ಸೀಮೆ 
ಗಳಲ್ಲಿ ಇದೂ ಒಂದಾಗಿದ್ದಿತು. ರಾಜಾ ಮದಕರಿಯ 
ಕಾಲಕ್ಕೂ ಅದು ಚಿತ್ರದುರ್ಗದ ಒಂದು ಭಾಗವಾಗಿಯೇ 
ಮುಂದುವರೆಯಿತು. ಆದ್ದರಿಂದಲೇ ಶಾಸನದಲ್ಲಿ . 
"ನಾವಾಳುವಂತ್ತ ರಾಜ್ಯ ಹಿರ್ರಿಯೂರ ಸೀಮೆಯೊಳಗಣ 
ಗಉಡನಹಳಿ(ೈ) ಗಾ()ಮ' ಎಂದು 
ಲಾಗಿದೆ. 


ಪಸಾಪಿಸ 
ಚ 


20. ಇಲ್ಲಿಗೆ ಸುಮಾರು ೫-೬ ವರುಷಗಳ ಹಿಂದೆ ಬೆಂಕಿಯ ಆಕಸ್ಮಿಕಕ್ಕೆ ಒಳಗಾಗಿ ಈ ಕಲ್ಲು ಎರಡಾಗಿ ಸಿಡಿದಿದೆಯೆಂದು ಸ್ಥಳೀಯರು 
ಕಾರಣ ಕೊಡುತ್ತಾರೆ, ಮತ್ತೊಂದು ಅಕ್ಷರಕಲ್ಲು ಈ ಊರಿನ ಸಮಾಪದ ಕೆರೆಯ ಬಳಿ ಇದ್ದಿ ತೆಂದೂ ಅದರಲ್ಲಿ "ರಂಗಪ್ಪ 


ನಾಯಕನ ಹೆಸರು ಕಂಡುಬರುತ್ತಿದ್ದಿ ತೆಂದೂ ಹೇಳುವರು. 


21, 11.4, ಗ 
22. ನೋಡಿ: 


1947-56, pp. 64-66 


ಶ್ರೀ ಸಃ ಕ್ಷೇತ್ರ "(ಶಿವಮೊಗ್ಗ ಜಿಲೆ ಲ್ಲೆ)» ೧೯ ೧೬೫: 


೧೨೧, ಪು. ೭೭.೮೦, ೮೨.೮೪ 


ಶ್ರಿ ಮಜ್ಜ ಗದ್ಗು ರು ಶ್ರೀ ಕೂಡ್ಲೀ. ಶೃ ೦ಗೇರಿ ಸಂಸ್ಥಾ ನದ ಪ್ರಾಚೀನ ಶಾಸನ ಲೇಖನ 
ದಾಷಾಸನ, ಕಗ ಕ್ರ ಸಂ. ೧೦೮ ರಿಂದ ೧೧೨, ೧೧೯ ರಿಂದ 


ಆ ಕಲ್ಲನ್ನು ಶೋಧಿಸಲೆತ್ನಿಸಿದರೂ ಅದು ಕಂಡುಬರಲಿಲ್ಲ, 


ಸಂಗ್ರಹ, ಭಾಗ ೧, 


23. ನೋಡಿ: E.C., Vol. ೫1, Dg. 131 (1708 A.D.), 130 (1711 A.D.), 11. 17 (1715 A.D.), 
"Dg. 147 (1716 A.D.), Cd. 56 (1718 A.D.), Dg. 16 (1719, A.D.), ಇತ್ಯಾದಿ 


24. lbid., De. kl (1728 A. I). 11. 46 (1733 A.D.), etc. 


eS 


` ಇತಿಹಾಸ ದರ್ಶನ ' 


ಇತಿಹಾಸ ದರ್ಶನ. 


ಗೌಡನಹಳ್ಳಿಯು ವಿಜಯನಗರದ ಆಳ್ವಿಕೆ 
ಯಲ್ಲಿಯೂ "ಹಿರಿಯೂರು ಸ್ತಳ'ಕ್ಕೆ ಸೇರಿದ್ದಿತೆಂದು 
ಕ್ರಿ. ಶ. ೧೫೮೯ ರಲ್ಲಿ ವೆಂಕಟಪತಿರಾಯನು ಕೊಟ್ಟ 
(ಮಸ್ಕಲ್ಲು ಗ್ರಾಮದಲ್ಲಿ ದೊರೆತ) ತಾಮ್ರಪಟ (ದಾನ) 
ಶಾಸನದಿಂದ ತಿಳಿದುಬರುತ್ತದೆ.25 "ನಂಮ ರಾಜ್ಯದ 
ಆಸಾ ನಕ್ಕೆ ನಡೆದಂಥ ಹಿರಿಯೂರ ಸ್ಥಳಾಂತ್ರ 'ಗಳೆಂದು 
ಉಲ್ಲೆ ಖಿ, ಆ ಸ್ಥಳಕ್ಕೆ ಸೇರಿದ ಬಗ್ಗ ನಡು, ಹೊಸೂರು, 
ಗೌಡಸ(ಗಪುಡನೈ)ಹಳ್ಳಿ. ಕುರುಬರಹಳ್ಳಿ, ಲಕ್ಕಿಹಳ್ಳಿ, 
ಬಸಾಪಟ್ಟಣ, ಅರಳಿಹಳ್ಳಿ, ತವನಿಧಿ, "ಬುಕ್ಕಾಪಟ್ಟಣ, 
ಇ(ಯಿ)ಕ್ಕನೂರು ಸ್ಥಳಗಳನ್ನು ಪ್ರಸ್ತಾಪಿಸಿದೆ. ಪ್ರತಿ 
ಯೊಂದು ಸ್ಥಳದ ವ್ಯಾಪಿ _ಗೊಳಪಟ್ಟಿದ್ದ ಗ್ರಾಮಗಳ 
ಸಂಖ್ಯೆ ಯನ್ನು. ಜ್‌ “ಗವುಡನಹಳ್ಳಿ ಸ್ಥಳ ೧ಕ್ಕೆ 
ಗಾ ಮ ೧೦" ಎಂದು ಸೂಚಿಸಿದೆ. ಈ ಎಲ್ಲ ಸ್ಥಳಗಳಿಗೆ 
ಸಲ್ಲುವ ಮಾನ್ಯದ ಗದ್ದೆಗಳ ವಿವರವನ್ನು ನೀಡುವುದ 
ರೊಂದಿಗೆ "ಗವುಡನಹಳ್ಳಿ ಕೆರೇ ಕೆಳಗೆ ಖ ೦1೦’ ಎಂದಿರು 
ವುದರಿಂದ, ಈಗ ಗೌಡನಹಳ್ಳಿಯ ಎಲ್ಲೆ ಯಲ್ಲಿ ಬರುವ 
ಕೆರೆಯು ಆಗಾಗಲೇ ನಿರ್ಮಾಣಗೊಂಡಿದ್ದಿತು. ಒಟ್ಟಿನಲ್ಲಿ. 
ಗೌಡನಹಳ್ಳಿಯು ಹಿಂದಿನಿಂದಲೂ ಹಿರಿಯೂರು ಸ್ಥಳ 
(ಅಥವಾ ಸೀಮೆ)ಗೆ ಸೇರಿದ್ದು, ಆಡಳಿತದ ವಿಭಾಗಕ್ಕೊಳ 


. ಪಟ್ಟ ಪ್ರಮುಖ ಗ್ರಾಮಗಳಲ್ಲಿ ಒಂದಾಗಿದ್ದಿ ತೆನ್ನುವುದು 


“ಇಲ್ಲಿ ವ್ಯಕ್ತಪಡುತ್ತದೆ. 


` ಚಿತ್ರದುರ್ಗ ಸಂಸ್ಥಾನವನ್ನು ಮೊದಲನೆಯ ಅರಸ 
ನಿಂದ (ಎರಡನೆಯ) ಕಸ್ತೂರಿ ರಂಗಪ್ಪನಾಯಕನವರೆಗೆ 
ಆಳಿದವರೆಲ್ಲರೂ  "ಶ್ರೀಮನ್ಮಹಾನಾಯಕಾಚಾರ್ಯ' 
ಎಂದೇ ಕರೆದುಕೊಂಡಿದ್ದ ರೆ, ಈ ಮದಕರಿಯು ತನ್ನನ್ನು 
"ರಾಜಾ' ಎಂದು ಹೇಳಿಕೊಂಡಿದ್ದಾನೆ. ತಾನು ನೀಡಿದ 
ಶಾಸನ, ನಿರೂಪ, ವ್ಯವಹಾರಗಳಲ್ಲಿ ಹಾ ಹಾಗೆಂದೇ ಕರೆಯಿಸಿ 
ಕೊಂಡಿದ್ದಾನೆ. ನುತ ಈತನು ಅಧಿಕಾರಕ್ಕೆ ಬರುವ 
ವೇಳೆಗೆ ದುರ್ಗದಸೆ ಸಂಸ್ಕಾ ನವು ದಕ್ಷಿಣಭಾರತದ ೬1 
ಆಗು-ಹೋಗುಗಳಲ್ಲಿ "ಫಡರುಕೊಂಡಿದ್ದ ಪಾ ್ರಿಮುಖ್ಯ 


25. Ibid., Hr. 88 (1589 A.D.) 


ತೆಯು ಕಾರಣವಿರಬಹುದು ; ಬಲಿಷ್ಠ ಸಂಸ್ಥಾನಗಳಲ್ಲಿ 
ದುರ್ಗವು ಒಂದಾಗಿದ್ದುದೂ ಇದಕ್ಕೆ ಪ್ರೇರಣೆ ನೀಡಿರ 
ಬಹುದು ; ಸಮಕಾಲೀನ ಸಂಸ್ಥಾ ನಿಕರಲ್ಲಿ ಕೆಲವರು 
ಧರಿಸುತ್ತಿದ್ದ ಇಂತಹ ಅಭಿಧಾನವೂ ಈ ಈ ಹಿನ್ನೆಲೆಯಲ್ಲಿ 
ಪ್ರಭಾವ ಬೀರಿರಬಹುದು 


ಈ ಶಾಸನದಲ್ಲಿ “ಮಾತೋಶ್ರೀ ಓಬಮ್ಮನಾಗತಿ 
ಯವರ' ಎಂಬುದನ್ನು "ಮಾ॥ ॥ಯವರ' ಎಂದಷ್ಟೆ 
ತೋರಿಸಿದೆ. ಕೆಲವೊಮ್ಮೆ ಈ ನಾಯಕರು ಸಂಬಂಧಿ 
ಸಿದವರ, ಅಂದರೆ ಅರಸರು, ಧರ್ಮಪೀಠಾಧಿಕಾರಿಗಳು 
ಮತ್ತಿತರ ಗೌರವಾನ್ವಿತರ ಹೆಸರುಗಳನ್ನು ಪೂರ್ತ 
ಪ್ರಸ್ತಾಪಿಸದೆ, ತಮ್ಮ ಪತ್ರವ್ಯವಹಾರ, ನಿರೂಪ, ಶಾಸನ 
ಇತ್ಮಾ ದಿಗಳಲ್ಲಿ ಇದೇ ಕ್ರ ಮನಸ್ಸ ನುಸರಿಸಿದ್ದಾ ರೆ. "ರಾ॥ 

1ಗಳು' ಅಥವಾ ಗು! ಎಂದು ಅರಸರುಗಳಿಗೂ 
"ಶ್ರೀ ಸ ಸ್ವಾಮಿಗಳವರು' ಅಥವಾ "ಮ ರಾ| 

ಗಳವರು' ಎಂದು ಮಠಾಧೀಶರುಗಳಿಗೂ ಸಂಬೋಧಿ 
ಸಿರುವುದುಂಟು. ಇತರ ಸಂಸ್ಥಾನಿಕರೂ ಇದೇ ಕ್ರಮವನ್ನು 
ಅನುಸರಿಸುತ್ತಿದ್ದರೆಂಬುದಕ್ಕೆ ಉದಾಹರಣೆಗಳಿವೆ. 


ರಾಜಾ ಮದಕರಿಯು ಹಿರಿಯೂರಿನಲ್ಲಿ ಮಾಡಿಸಿದ 
“ಅಂನಛತ್ರದ ಮಠ' ಯಾವುದೆಂಬುದಕ್ಕೆ ತಕ್ಕ ಸಮಾಧಾನ 
ನೀಡುವುದು ಸದ್ಯಕ್ಕೆ ಅಸಾಧ್ಯ. ಹಿರಿಯೂರಿನ ವಿವಿಧ 
ಸ್ಥಳಗಳನ್ನು, ಮಠಗಳನ್ನು ಈ ಸಂಬಂಧದಲ್ಲಿ ಅನ್ನ ಕೈಯಿಸಿ 
ಊಹಿಸಲಾಗುತ್ತದೆ. ಈ ಮಠದ ಕಟ್ಟಡವು ಈಗ 
ಅಸ್ತಿತ್ವ ದಲ್ಲಿಲ್ಲವೆಂತಲೂ ಸುಮಾರು ೧೯೧೮-೧೯ರ ವರೆಗೆ 
ಈ ಜು ಒರಕವು ಉಳಿದಿದ್ದಿ ತೆಂತಲೂ ಈ ಜಾಗವನ್ನು 
‘Kitchen’ ಎನ್ನುತ್ತಿದ್ದರೆತಲೂ ಹೇಳಲಾಗುತ್ತದೆ. 26 
ಇದೊಂದು ಪರಿಶೋಧಿಸಬೇಕಾದ ವಿಷಯ ಎನ್ನ 
ಬಹುದು. 


ಪ್ರಸ್ತ ತ್ರ ಗೌಡನಹಳ್ಳಿ ಶಾಸನದ ಮರು ಪರಿಶೀಲನೆ 
ಯಲ್ಲಿ, ಲೂಯಿ ರೈಸ ಸ್‌ ಚಕ ಪ್ರಕಟಿಸಿರುವ ಪಾಠಕ್ಕೂ 


26, ಈ ಮಾಹಿತಿ ಒದಗಿಸಿದವರು ಹಿರಿಯೂರಿನ ವಯೋವ ೈದ್ಧರಾದ ಹೆ ಹೆಚ್‌, ಟಿ, ಮಹಲಿಂಗನಾಯಕ ಅವರು, . ದಿನಾಂಕೆ 


೧೩-೧೦-೮೬ ರಂದು ಈ ಮಠದ ಪರಿಶೋಧನೆಯ ನಿಮಿತ್ತ ಹಿರಿಯೂರಿನಲ್ಲಿದ್ದಾ ಗ ಅಲ್ಲಿಯ "ಯಳನಾಡು ಅಂಜನಪ್ಪ 


ಮತ್ತಿ ತರರು ಜತೆಗಿದ್ದು” ಸಹಕರಿಸಿರುತ್ತಾ ರೆ, 


ಸಲಾ 


3! 
ಚ 
ತ್ತ 
| 
3 
«3 
kl 
ತ್ತ 
1 
1 
[ 
|: 
ಸ 
ಗ 
| 
( 
(3 
ಗ 
| 
| 
| 


ಮರು ಓದಿಕೆಯಲ್ಲಿ ಪರಿಷ್ಕರಿಸಿರುವ ಪಾಠಕ್ಕೂ ಇರುವ 
ಕೆಲವು ಮುಖ್ಯ "ವೃತ್ಯಾಸಗಳನ್ನು ಇತರ 'ಸಾಮಾನ್ಯ 
ವೃತ್ಕಾಸಗಳೊಡನೆ ಇಲ್ಲಿ ಕಾಣಿಸಿದೆ. ಶಾಸನ ಪಾಠದ 
ತಿದ್ದು ಪಡಿಯ ಸಂಬಂಧದಲ್ಲಿ ಇಲ್ಲಿ ಪ್ರಸ್ತಾಪಿಸಬೇಕಾದ 
ಅಂಶಗಳೆಂದರೆ, ಈ ಶಾಸನವನ್ನು ಓದಿದವರು ಪಾಠವನ್ನು 
ಎಚ್ಚರಿಕೆಯಿಂದ ಗಮನಿಸುವಲ್ಲಿ, ಲಿಪಿಶೈಲಿ ತಃ 
ವೈಶಿಷ್ಟ ಗಳನ್ನು ಪರಿಗಣಿಸುವಲ್ಲಿ, ಕಾಲಮಾನದ ಕ್ರ 

ವನ್ನ ಭರಿಸಿದ ಸಾಮಾನ್ಯ ಸೂತ್ರವನ್ನು ಅನ್ವ ಕಥ 
ಹಾಗೂ ಲಿಪಿಗಳ ಪರಸ್ಪರ ಹೋಲಿಕೆಯೊಡನೆ ಪರಿಶೀಲಿ 
ಸಿದ ಶುದ್ಧ ಪಾಠವನ್ನು ಕೊಡುವುದರೊಂದಿಗೆ ಚರಿತ್ರೆಗೆ 
ಪೂರಕವೆನಿಸುವ ನೈಜಾಂಶಗಳನ್ನು ಒದಗಿಸಲು ಪ್ರಯತ್ನಿ 
ಸುವಲ್ಲಿ ಇನ್ನಷ್ಟು ಶ್ರಮವಹಿಸಬಹುದಿತ್ತು.?7 ಇಂತಹ 
ಲೋಪ ಉಂಟಾಗಲು ಶಾಸನ ಓದಿದವರು ಮಾತ್ರವಲ್ಲದೆ 
ಅದನ್ನು ಕಂಡರಿಸಿದವರೂ ಕಾರಣರುಗಿದ್ದಾರೆನ್ನ ಬಹುದು. 
'ಲಿಪಿಯ ಕಂಡರಣೆಯಲ್ಲಿ ಸಮಕಾಲೀನ ಲಿಪಿಶೈಲಿಯು 
ಚಿನ್ನಾಗಿ ಮೂಡಿ ಬಂದಿದೆಯಾದರೂ ಶಾಸನದಲ್ಲಿಯ "ಶ' 
ಅಥವಾ "ಶು' ಮತ್ತು "ಬ' ಹಾಗೂ "ವ' ಮತ್ತು "ಪ' 
' ಅಕ್ಷರಗಳಲ್ಲಿ ಕೊಂಚಮಟ್ಟಿನ ಹೋಲಿಕೆಯಿರುವುದರಿಂದ 
ಪಾಠವನ್ನು ತಪ್ಪಾಗಿ ಓದಿರುವ ಸಾಧ್ಯತೆಯನ್ನು ಒಪ್ಪ 
ಬೇಕಾಗುತ್ತದೆ. ಶಾಸನದ ಆರಂಭದಲ್ಲಿ ಬರುವ "ನಮ 
ಸ್ತುಂಗ...' ಪದದಲ್ಲಿಯ "ಮ' ಅಕ್ಷರವನ್ನು ೯ನೆಯ 
ಸಾಲಿನ ಮೊದಲನೆಯ ಅಕ್ಷರ "ಮಾ' (ಈಗಿನ ಓದಿಕೆ) 
ಯೊಡನೆ ಹೋಲಿಸಿ ನೋಡಬಹುದು. ನಾಲ್ಕನೆಯ 
ಸಾಲಿನ ಕೊನೆಯ ಅಕ್ಷರ "ಬ' (ಐ ಬಹುಳ) ವನ್ನು "ಶು? 
(= ಶುಕ್ಲ) ಎಂದು ಓದಿರುವುದಕ್ಕೆ ಲಿಪಿ ಕಂಡರಣೆ 
ಯಲ್ಲಿಯ ವಿಲಕ್ಷಣತೆಯೇ ಕಾರಣ. ಹಾಗೆಯೇ "ನಾ' 
ಎಂಬುದು ಇಲ್ಲಿ "ಣ' ಆಗಿ ಕಂಡಿರುವುದಕ್ಕೂ ಇದೇ 
ಕಾರಣ. 'ಣ' ಲಿಪಿಯು ಶಾಸನದಲ್ಲಿ ಈಗ ಉಳಿದು 
ಕೊಂಡಿರುವ ಪಾಠದ ಯಾವ ಸಾಲಿನಲ್ಲಿಯೂ ಸೇರಿಲ್ಲ 
ವಾದ್ದರಿಂದ, ಈ ನಾಯಕರ ಇತರ ಶಾಸನಗಳಲ್ಲಿಯ ಈ 


ಲಿಪಿಯೊಡನೆ ಹೋಲಿಸಿ ನೋಡಬಹುದು. ಇಲ್ಲಿಯ 
“ನಾ” ಲಿಪಿಯ "ತಲೆಕಟ್ಟು' ಸಾಮಾನಾಂತರದಲ್ಲಿಲ್ಲದೆ 
ಕೊಂಚ ಕೆಳಕ್ಕೆ ಬಾಗಿರುವುದರಿಂದ ಅದನ್ನು "ಣ' ಎಂದು 
ತಿಳಿಯಲು ಅವಕಾಶವಾಗಿದೆ. ಅಲ್ಲದೆ, ಶಾಸನ ಪಾಠದಲ್ಲಿ 
ಆಯಾ ಸಂದರ್ಭವನ್ನನುಸರಿಸಿ "ನಾಯಕ ಎಂದೇ ಕಂಡರಿ 
ಸಿರುವಾಗ ಹಾಗೂ ಹಾಗೆಯೇ ಓದಿರುವಾಗ “ನಾಯಕ' 
ಎಂಬುದನ್ನು "ಇಯಕ' ಎಂದು ಭಾವಿಸುವುದಕ್ಕೆ ಅವ 
ಕಾಶವೇ ಇಲ್ಲ. ಇದರೊಡನೆ ಸೇರಿಕೊಂಡಿರುವ "ದುಗಪ' 
ಎಂಬುದು ಸಹ ಇದೇ ರೀತಿಯಲ್ಲಿಯೇ ರೂಪು ತಳೆದಿರು 
ವಂತಹದು. "ರ? ಅಕ್ಷರ ಮತ್ತು ಅದರೊಂದಿಗೆ ಸೇರಿರುವ 
“0' (ಸೊನ್ನೆ ಇವುಗಳನ್ನು ಲಿಪಿ ಕಂಡರಣೆಯಲ್ಲಿಯ 
ವ್ಯತ್ಯಾಸದಿಂದಾಗಿ "ದ್‌ ಮತ್ತು "೨' (ಕೊಂಬು) 
(೭"ರು') ಎಂಬುದಾಗಿ ಭಾವಿಸುವುದರೊಡನೆ ಮೂಲ 
ನಾಮವನ್ನೆ ಮರೆಮಾಚುವಂತಾಯಿತು. ಚರಿತ್ರೆಯ 
ಶೋಧನೆಯಲ್ಲಿ ಇವುಗಳಿಂದ ಆಗಬಹುದಾದ ಪರಿಣಾಮ 
ಗಳು ತೀವ್ರವಾಗಿರುವಂತಹವು. 


ಸದ್ಯಕ್ಕೆ ಲಭ್ಯವಿರುವ  ಗೌಡನಹಳ್ಳಿ ಶಾಸನ 
ಪಾಠದ ಮೊದಲರ್ಧದಲ್ಲಿಯ ೧೦ ಸಾಲುಗಳನ್ನು ಮರು 
ಓದಿಕೆಯಿಂದ ವ್ಯಕ್ತ ಪಟ್ಟ ತಿದ್ದು ಪಡಿಯೊಂದಿಗೆ ಈ ಕೆಳಗಿ 
ನಂತೆ ಕೊಟ್ಟಿದೆ : 


(ಮುಂದಿನ ಪುಟ ನೋಡಿ) 


27, ಈ ಶಾಸನ ಪಾಠದಲ್ಲಿ ತಪ್ಪಾಗಿ ಓದಲಾಗಿರುವ 'ಪೂತನಾಯರವರ' ಎಂಬುದನ್ನು ಇಂಗ್ಲಿಷ್‌ಗೆ ಲಿಪ್ಯಂತರಗೊಳಿಸುವಾಗ, 
ಹ್ತ ಕೈಬಿಟ್ಟು ಅನುಮಾನಾಸ್ಪ ದವೆನ್ನುವ ಹಾಗೆ ಆ ಜಾಗದಲ್ಲಿ ಕೇವಲ. ಚುಕ್ಕೆ "ಗಳನ್ನು ತೋರಿಸಿರುವುದರಿಂದ 
ಟ್‌ ಹ ಶಾಸನದ ನಕಲನ್ನು ಪ್ರತಿ ಮಾಡಿದವರಿಗೆ ಸಹ-ತಮ್ಮ ಓಂ! ತೃಪ್ತಿ ಕರವಾಗಿಲ್ಲವೆಂದು ತೋರಿದ್ದಿರ 


ಬಹುದೆಂದು ಇದರಿಂದ. ವ್ಯಕ್ತ ಕ್ರಪಡುತ್ತ ಡಿ _ 


ಹ 


ಇತಿಹಾಸ ದರ್ಶನ 


ಗೌಡನಹಳ್ಳಿ ಶಾಸನದ ಪರಿಷ್ಕೃತ ಪಾಠ 


ನಮಸ್ತುಂಗ ಶಿರಶ್ಚಂಬಿ । ಚೆಂದ್ರ ಚಾಮರ ಚಾರ 
ವೇ । ತ್ರೈಲೋಕ್ಕ ನಗರಾರಂಭ । ಮೂಲಸ್ತಂಭಾಯ ಶಂಭವೆ । ಸ 
ಸ್ತಿ ಶ್ರಿ ವಿಜಿಯಾಭ್ಯುದಯ ಶಾಲ್ಲಿವಾಹನ ಶಕ । ವರುಶಂ 
ಗಳು । ಸಾ ೧೬೭೮ ನೆಯ । ದಾತ್ರುನಾಮ ಸಂ ವಯಿಶಾಕ ಬ 
೧ ಸ್ತಿರವಾರದಲ್ಲು । ವಾಲ್ಮಿಕ ಗೊತ್ರದ ಸ್ಪಿಮಂನ್ಮಾಹ 
ನಾಯಕಾಚಾರ್ಯ್ಯ । ಕಾಮಗೆತ್ತಿ । ಕಸುರ್ರಿ : ಮೆದಕೆರ್ರಿ ನಾ 
ಯಕರ । ಪಉತ್ಪರದಾ । ಕಸ್ತ ರ್ರಿ ರಂಗಪನಾಯಕರ | 
ಪುತ್ರರಾದ । ರಾಜಾ । ಮೆದಕೆರ್ರಿನಾಯಕ(ರವೃರು 
ಮಾ॥ ॥ಯವರ ಹೆಸುರಲ್ಲು । ಹಿರಿಯೂ(ರಲ್ಲು) ಮಾಡಿ 
೬. ತ್ರದ ಮಠಕೆ । ನಂಮ.......ಯರ್ರಿ 

ಜ್‌ ಚ್ಚ 


NEE SL 


ಇದ 
ಣು 


LLL ಭವ ಮಿಮಮಿಮಯಿ 


ಜ್ಠ 
ಟಿ, ಎನ್‌, ಗಂಡುಗಲಿ, ಪಾಂಡವಪುರದ ನಾ, ಪ್ರಭಾಕರ್‌ ಹಾಗೂ ಅರೇಹಳ್ಳಿಹಟ್ಟಿಯ ಬಿ, ಎಸ್‌, ಶ್ರೀನಿವಾಸನಾಯಕ 
ಅವರುಗಳಿಗೆ ಕೃತಜ್ಞ ನಾಗಿದ್ದೆ ನೆ, 


* ಈ ಶಾಸನದ ಅಧ್ಯಯನದ ಸಂಬಂಧದಲ್ಲಿ ಆಸಕ್ತಿ ತೋರಿ ನನ್ನ ನ್ನು ಉತ್ತೇಜಿಸಿದ ಚಿತ್ರದುರ್ಗದ ಎಚ್‌, ಶ್ರೀಶೈಲ ಆರಾಧ್ಯ, 


ಟ್‌ ಇತಿಹಾಸ ದರ್ಶನ a 


